ಶ್ರೀ ಕೃಷ್ಣದೇವರಾಯನ ದಿನಚರಿ 


ಪ್ರಧಾನ ಸೆಂಪಾದಕ : 
ಪೊ!| ಎಂ, ವಿ. ಸೀತಾರಾಮಯ್ಯೆ 


ಸಂಪಾದಕ : 


ಡಾ|| ವಿ. ಎಸ್‌. ಎಸ್‌. ಆಚಾರ್ಯ 


ಬಿ. ಎಂ. ಶ್ರೀ ಸ್ಮಾರಕ ಪ್ರತಿಷ್ಠಾನ 
೫೪, ಅರನಿಂದ, ೩ನೆಯ ಅಡ್ಡಬೀದಿ, ಗವಿಪುರಂ ವಿಸ್ತರಣ, 
ಬೇಗಳೂರು ೨. ೧೯ 
೧೯೮೩ 


[ಬೆಲೆ ; ರೂ, ೧೦-೦೦ 


581 ೫8151೫40೯16 ಗಿ? 121114೮114681 (01೩೧) 01 8/1 
`ಓ೯151174001೩೯೩)೩) - ಡ. 8810೩1೯ 1111101 ೦0 0೩111-10೩109. 
741106 0) ೫೫. 3/, 8. 5. &೦0೩:)೩, 15086; ಛಲಿ1161 86107 : 
20೯. /. ೪. 5000೩ 8೩/0/೩1೩0, 1221700101 ೦1 51೬6105, ಔ.11. 5] 
€772೯81೩ 01೩116011147೩ ೩೧೮ 0800115160 1) 1136 012116111೩1, 
7೫೦. 54, ಡ೯೩೪116೩, 376 ಛಿ/೦85 8೦೩೮, ೮೩110೪೯೩17 01005108, 
೩/18೩107೦ - 560019. 12003) 1/8, ೫117-00. 64, 1983. 


ಸಿ11 ೫1೭0೯5 8೫೦೦೮೪೮೮ 


ಕ1€60: 895. 10-00 


7115 0೦೦೬ 025 0667 0001167066 ೪/1(1 106 ॥೦೧67೦05 11146181 
ಗೈಂ1918700 ೦೯ (16 ೮0೫೦೫777671 ೦8 17618, 260೩೯11701 ೦" 8680೩010೦0 
೩೧6 ಲೆ೪1(1/6,. 


೫17166 0% : 

5೪11117181 110071811118 

9. 3, 8.೮.೮. 8411 ೫801161785, 088118/೩)೩0€(, 
೫947881086 - 560018 


ಮುನ್ನುಡಿ 


ಶಿಲಾ ಶಾಸನೆಗಳು, ನಾಕ್ಯಾಗಳು, ವಾಸ್ತಿಗಲ್ಲು-ವೀರೆಗಲ್ಲುಗಳು ಮತ್ತು ತಾಡ 
ವೋಲ್ಕೆ ಭೂರ್ಜಪತ್ರ ಮತ್ತು ಕಾಗದದ ಮೇಲೆ ಬರೆದ ಪ್ರಾಚೇನ ಹಸ್ತಪ್ರತಿಗಳು 
ಬಖೈರುಗಳುು, ಕಡತಗಳು, ಮುಂತಾದವು ದೇಶದ ಅಮೂಲ್ಯವಾದ ಸಾಂಸ್ಕ್ರೃತಿಕ ಅಸ್ಮಿ, 
ದೇಶದೆ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ರಚನೆಯಲ್ಲಿ 
ಇವುಗಳ ಪಾತ್ರ. ಹಿರಿದು. ಇವುಗಳ ಸಂರಕ್ಷಣೆ ಸರ್ಕಾರದ ಮತ್ತು ಎಲ್ಲ ಜನರ ಪವಿತ್ರ 
ಕರ್ತವ್ಯ. 


ಹಸ್ತ ಪ್ರತಿಗಳಲ್ಲಿ ಸಾಹಿತ್ಯ ಕೈತಿಗಳಲ್ಲದೆ ವೈದ್ಯ, ಜ್ಯೋತಿಷ, ಅಶ್ವಶಾಸ್ತ್ರ, 
ಗಜಶಾಸ್ತ್ರ, ಪಶುವೈದ್ಯ, ಮುಂತಾದ ಶಾಸ್ತ್ರ ವಿಚಾರಗಳೂ ಲಿಖಿತವಾಗಿರುತ್ತವೆ. ಈ 
ಶಾಸ್ತ್ರಗಳಲ್ಲಿ ನಿಪುಣರಾದವರು ಅನೇಕ ಸಂದರ್ಭಗಳಲ್ಲಿ ಅವುಗಳನ್ನು ಕಾವ್ಯರ ಚನೆಯ 
ಧಾಟಓಯಲ್ಲಿಯೇ ಬರೆದಿರುವುದು ಒಂದು ವೈಶಿಷ್ಟ ತ” ಆದ್ದರಿಂದ, ಸಾಹಿತ್ಯ ಮತ್ತು 
ಸಾಂಸ್ಕ್ರತಿಕ ದೃಷ್ಟಿಯಿಂದ ಎಲ್ಲ ಹಸ್ತಪ್ರತಿಗಳೂ ಸಂಗ್ರಹಣವಾಗಬೇಕಾದವು. 
1911 ರಷ್ಟು ಹಿಂದೆಯೇ ದಿವಂಗತ ಬಿ ಎಂ. ಶ್ರೀ. ಯವರು ಧಾರವಾಡದಲ್ಲಿ 
`ಕನ್ನಡ ಮಾತು ತಲೆಯೆತ್ತುವ ಬಗೆ' ಎಂಬ ತಮ್ಮ ಹೊಸಗನ್ನಡ ಯುಗಪ್ರವರ್ತಕ 
ಭಾಷಣದಲ್ಲಿ “ದೇಶದಲ್ಲಿ ಹೆಳು ತಿಂದುಹೋಗದೆ ಉಳಿದಿರುವ ಗ್ರೆಂಥಗಳನ್ನೆಲ್ಲಾ ಶೇಖ 
ರಿಸಿ ಒಂದನ್ನೂ ಬಿಡದಂತೆ ಅಚ್ಚುಹಾಕುವುದು” ಎಂದು ಘೋಷಿಸಿದ್ದರು. ಅದಕ್ಕೂ 
ನೊದಲೇ ಬಿ. ಎಲ್‌. ರೈಸ್‌ ಸಾಹೇಬರೂ ಆರ್‌. ನರಸಿಂಹಾಚಾರ್ಯರೂ ಹಸ್ತಪ್ರತಿ 
ಸಂಗ್ರಹಣ ಕಾರ್ಯವನ್ನು ಪ್ರಾಕ್ಕನ ವಸ್ತ್ತ್ವನ್ವೇಷೆಣ ಕಾರ್ಯದ ಅಂಗವಾಗಿ ನಡಸಿ 
ಕೊಂಡುಬಂದರು, ಹಸ್ತಪೃತಿಗಳೆ ಸಂಗ್ರಹಣಕಾರ್ಯದಷ್ಟೇ ಮುಖ್ಯವಾದ ಕಾರ್ಯ ಅವು 
ಗಳನ್ನು ಬೆಳಕಿಗೆ ತರುವುದು. ಈ ಕಾರ್ಯವನ್ನು ರೈಸ್‌ ಅವರು 810110160೩ 
(೩೯೧7೩1೦೩ದ (ಕರ್ಣಾಟಕ ಗ್ರಂಥಾವಳಿ) ಮೂಲಕ ಮಾಡಿ ಕನ್ನಡ ಭಾಷೆ ಮತ್ತು 
ಸಾಹಿತ್ಯಗಳ ಏಳಿಗೆಗೆ ಹೆದ್ದಾರಿಯನ್ನು ನಿರ್ವಾಣ ಮಾಡಿದರು. ಮೈಸೂರು ವಿಶ್ವ 
ವಿದ್ಯಾನಿಲಯದ ವ್ಯಾಹ್ಮಿಗೆ ಸೇರಿದಂತೆ ಆ ಕಾಲದಲ್ಲಿ ಜನ್ಮ ತಳೆಯಿತು ಮೈಸೂರಿನ 
ಓರಿಯಂಟಲ್‌" ಲೈಬ್ರರಿ; ಅದರಲ್ಲಿ ಅಮೂಲ್ಯವಾದ ಕನ್ನಡ ಮತ್ತು ಸಂಸ್ಕೃತದ ಹಸ್ತ 
ಪ್ರತಿಗಳು ಶೇಖರವಾದುವು. ಮೈಸೂರು ವಿಶ್ವವಿದ್ಯಾನಿಲಯವು ಕನ್ನಡ ಅಧ್ಯಯನ 
ಸಂಸ್ಥೆಯನ್ನು ಸ್ಥಾಪಿಸಿದ ಮೇಲೆ ಕನ್ನಡ ಭಾಷೆಯ ಹಸ್ತಪ್ರತಿಗಳೆಲ್ಲವೂ ಅಕ್ಲಿಗೆ 
ಸ್ತಳಾಂತರಗೊಂಡು ಅಲ್ಲಿ ಕನ್ನಡ ಹಸ್ತಪ್ರತಿಗಳ ಭಂಡಾರವೂ ಅವುಗಳ ಪ್ರಕಟನ 
ಕಾರ್ಯವೂ ನಿರಂತರವಾಗಿ ಸಾಗಿ ಬರುತ್ತಿರುವುದು ಸಂತೋಷದ, ಶ್ಲಾ ಫೈನಾದ, ವಿಚಾರ. 
ಇತರ ವಿಶ್ವನಿದ್ಯಾಲಯಗಳು ಪ್ರ ಸಂಸ್ಕೃತಿ ಸಂಗೋಪನ ಕಾರ್ಯವನ್ನು ಕೈಗೊಂಡು 


೪ 
ನಡಸುತ್ತಿವೆ. ಈ ಮಹತ್ವದ ಕಾರ್ಯವನ್ನು ಬಿ. ಎಂ. ಶ್ರೀ. ಪ್ರತಿಷ್ಠಾನ ಸದ್ಯಕ್ಕೆ 
ತನ್ನ ಪ್ರಧಾನ ಕರ್ತವ್ಯ ಕಾರ್ಯವಾಗಿ ಕೈಗೆತ್ತಿ ಕೊಂಡಿದೆ. 


ಈ ಮಹತ್ವದ ಕಾರ್ಯವು ಓಬ್ಬಿಬ್ಬರು ಅಥವಾ ಒಂದೆರಡು ಸಂಸ್ಥೆಗಳು 
ಮಾಡಿ ಮುಗಿಯುವಂಥದಲ್ಲ. ಆಗಬೇಕಾದ ಕಾರ್ಯ ಅಪಾರವಾಗಿದೆ. ಸಹಸ್ರ 
ಸಂಖ್ಯೆಯಲ್ಲಿ ಹಸ್ತ ಪ್ರತಿಗಳು ಇನ್ನೂ ನಾಡಿನ ಮೂಲೆ ಮೂಲೆಗಳಲ್ಲಿ ಮನೆತನದ ಆಸ್ಕಿ 
ಯಾಗಿ ಕತ್ತಲಲ್ಲಿ ಕೊಳೆಯುತ್ತ ಹುಳುತುಹೋಗುವ ಸ್ಥಿ ತಿಯಲ್ಲಿ ಬಿದ್ದಿವೆ. ಇವುಗಳ 
ಸಂಗ್ರಹಣ ಕಾರ್ಯ ಅತ್ಯಗತ್ಯವಾಗಿ ತ್ವರಿತವಾಗಿ ಆಗಬೇಕಾಗಿದೆ, ಈ ಕಾರ್ಯದ 
ಮಹತ್ವವನ್ನು ಕಂಡುಕೊಂಡು ಕೇಂದ್ರ ಸರ್ಕಾರವು ಹಸ್ತಪ್ರತಿಗಳ ಸಂಗ್ರಹಣ ಮತ್ತು 
ಪ್ರಕಟನ ಕಾರ್ಯಗಳ ಯೋಜನೆಯನ್ನು ರೂಪಿಸ್ಕಿ ಅದರಂತೆ ಸ್ವಯಂನಿಯೋಜಿತ 
ಸಂಸ್ಥೆಗಳಿಗೆ ಧನಸಹಾಯ ಮಾಡಲು ಮುಂದೆ ಬಂದಿದೆ. ಕೇಂದ್ರ ಸರ್ಕಾರವು ನೀಡಿದ 
ಧನಸಹಾಯದಿಂದ ಈ ವರ್ಷ ಪ್ರತಿಷ್ಠಾನ ಮೂರು ನಾಲ್ಕು ಹಸ್ತಪ್ರತಿಗಳನ್ನು 
ಪ್ರಕಟಿಸಲು ಸಾಧ್ಯವಾಗಿದೆ. ಈ ಉದಾರ ಸಹಾಯಕ್ಕಾಗಿ ಪ್ರತಿಷ್ಠಾನ ಕೇಂದ್ರ 
ಸರ್ಕಾರಕ್ಕೆ ಕೃತಜ್ಞ ವಾಗಿದೆ, 


ಕೇಂದ್ರ ಸರ್ಕಾರದ ಧನಸಹಾಯ ಯೋಜನೆಯ ಅನ್ವಯ ಪ್ರಕಟವಾಗುತ್ತಿರುವ 
ಗ್ರಂಥಗಳಲ್ಲಿ ಈ “ಕೃಷ್ಣ ದೇವರಾಯನ ದಿನ ಚರಿ”ಯೂ ಸೇರಿದೆ. ದೀರ್ಫಕಾಲದ ಹಾಗೂ 
ಬಹು ಶ್ರಮಸಾಧ್ಯವಾದ ಗ್ರಂಥ ಸಂಪಾದನ ಕಾರ್ಯವನ್ನೂ, ಮುದ್ರಣ ಕಾರ್ಯ 
ವನ್ನೂ ಒಂದು ವರ್ಷದ ಕಾಲಮಿತಿಯಲ್ಲಿ ಮುಗಿಸಿಕೊಟ್ಟು ಕೃತಕೃತ್ಯರಾದ ಸಂಪಾದಕ 
ವರ್ಗಕ್ಕೆ ಪ್ರತಿಷ್ಠಾನದ ವಂದನೆಗಳು ಸಲ್ಲುತ್ತವೆ. 


ನಿಟ್ಟೂರು ಶ್ರೀನಿನಾಸ ರಾವ್‌ 
ಅಧ್ಯಕ್ಷ 


01/81 0£ 581 ॥೧1511110£1ಗಿಗಿಗಿಗಿ 


11118 18 ೩ 731/7-16೩1 77೩00508101 ೦೦೧0೩11178 (116 61೩£)/ ೦೫ 6೩111 
₹೦೪117೮ ೦8 81೧ ಓಓ18078001೩/8)/೩ (1509-1529 4.೧.) ೦೯ ೫11]೩೫೩- 
11೩8೩8. 1 15 5೩10 10 1೩೪೦ 0೦೦7 70೦೦॥6೦6 0) 11೬1೧] 7111171778)77೩ 
೩6 1808)178781೩7೩ ಗ14118)7೩ (1.0. 11೩118718೩, 507 0? ಗ/1೩08]77೩), 
೦೫ 136 ೦೯೮೮೯5 ೦7 (16 8178. 1! 16 ೫10೧ ೦೧ 63 7೩13-10೩1705 0೦೫ 
0811 51005 6೫೦೦0 1110 186( ೦06, ೩೧7೮ 6೩೦! 10೩8 15 ೧0170066, 11! 16 
11 1ಓ೩177೩0೩ 1೩180೩86 ೩೧ 80810 1105ರ 07೧0೩1) ೦8 000 16% 
ಲಿ€1(01) ಡಿ.0). 


76 7೩೩1೦೫ 108175 ೪71(0 5810181100 (0 5£1 ಔ೩773೩1710]೩00೩£7೩, 
16 1813005 07೦ಗಿ೦ಟ೧60£ ೦೯ 180 3191511861%81(೩ 500001 ೦18 01110- 
5008). '100 ಓಓ1೧8'8 6೩11) 50000016 18 70೦೦೦೦೧1೦6. 5೩86 1161೩[೩೧)/೩ 
51080160 (36 58567೩5 076007 0115 ೮ರ[ಟ 11197೩ 171 0850/717೩ 1802/6೩, 
16೩೯೧೭ 1110 ಿ117(811೩01 ಗಿ1811(7೩, 1761077006 10 (0 1161117608, 
68108 71೩ `[]]೩1೧1 ೩೧೮ ಓ(ಓಂ11೩0ಟ7, ೦870೦6 71೩70೯5 £0 1೩1೬5771, 
1116 8೦೦6605 ೦8 ೫6೩1! ೩/೮ 10006060 116 011) ೦೯ 77167೩0888೩ ೦7೫ 100 
1೩715 ೦1 (16 118010೮ 88010 (7301808) 10 5೩111೩0೩0೩ 521೩ 
೫೦೩೯ 1125, [66101108 11೩! 1 ೫೦16೮ 1೩50 1087 360 16೩೯5. 7780 
17518112110 ೦ 10£150118061೩1817೩ ೦೧೫ (116 11170110 16 8180 7€07!10706., 


10 7151171800%8೩೯೩]/೩, 5001600 ೦೪ ೩5 18್ಲಓ8/118181೩ 51111868078611- 
51/೩8, ೪7೩5 1136೮ 8£೮೩೮8( 71೦: ೦೪ 71]87೩08೩827. 1116 ೩17105 ೫೦೯೮ 
1101081005 ೮%೫೮£]111೮/೮ ೩೧0 1110 011). ೪೫7೩5 1708 00೦50607005. 10 
76001506 (116 171೩0178 8211217801 107005, 0೩/1060 1116 0118601 0/೯ 
70011110768 ೩00 701೯171178 10 110 08010೩1, ೦೫8೩015006 115 ೩:17). 
ಡಿ0೦೦೯೮6178 (೦ 08/01/1010 ಡಿ.0೯ 88278, 018 ೩೯17) ೦೦೧51506 08 
2000 1/1/055818118115 ೩೧೮. 60,000 81160 ೩೯೦0೦£5, 80,000 081೩1೯) 
೩೧6 2 18111 10೦೦(-501610/5. 0 07106 ೦1 & 108580 ೫೩5 100 £110111€0-5 
೩೧6 (0೩( ೦1 ೩1 ೮10೧1೩೧! 1000 70701085. 110 18 5810 (0 1೩160 007008- 
566. 12,000 010018೩015, 1! 1೩5 1116 71೩೦(106 10 5006 50105 10 1ೀ180- 
0101178 71೩೦65 ೩೧6 11800115 5000 ೩5 ಗಿ1780808808/೩, 01410768, 
3668060 10010, 82]೩17೩110008, 111011, ಗಿ.88೩೩, ಲಿ10111೩08108, 
1 ಲ ಸ ್ಬ ಟಿ ಯ ಟಟ ಎಸ ...... ಟಿ....! (11010/) 
7 0೩0, 10೩01066 08 ೮10೩/8೩, 0800/06 810೩ ೩೧6 08106 08 


೪] 


೩ ೩8೩1715 116 17೦0೮€[1೦೬೪೩ ಆ೩೧88೩೯೩]೩ 08. 111117೩(07, ೦೩01೯66 
7070101168 ೩೧6 17೩66 5£178782/೩!1೩ 116 ೦೩011೩1 ೦ ೩ ೧೮೪೫ ೯೦- 
10060. 816 ೩50೦ 0070061766 111671, ೩8೩/೩, 1008881, ಗಿ6೩%೩೧1, 
168011, ೩೧60 ೦7೦5566 106 719೦೯ 30715078161 (೩1೪೮: 815108) 
೩16 0೩010766 16878811. 76 ೫೩೯ ೩8೩1೧5 ೩)೩0೩ಟ)1 8181೩0೩ 
111678, ₹01೮: ೦£ ೦೯155೩, 676೦6 11 [1೮165110, 50೩106 0) 11೩೯1೩8೮ 
0 015 68080107 ೪೫/1101 80/15111180601೩7೩)1೩. 


015 7೮೦೦೫೯೮ 7370711075 16 ]೮೫೮15 ೫1100 16೮ 8001 10 16 ೩2ಎ 
7೩071 ೫10೯. 101/ ೩೯೮ 801/160)0 ಗಿ!ಟ000 18:011111011010, 1107016116 
1010601116 ೮1/1 7011, 10/1400 50100011, 717111) 0 7011, 1304161190 
7011, 10/1000 $01006071,. ಔ000%0)6 800080, 10110171011) 1111110 
701076 5010, 17070110011 1101010, 10/1000 ₹1016010, 81108010 
20೫60006, 11111110 8001000100) ೧, 1071080106 ಔ010811, 20ಂ660 
11/11/8010 4000860111, ಗಿ11701211000 1101180, ಗಿ!09010110 5111111010- 
104164, 10111/8016 ಗಿ108610110. 


716 ೩15೦ 108೩೧ ೩೦06 10/15111180601%/೩17೩"5 ೪151 10 1100೩11, 
15೩1೩1೩511, 8027001, 5117೩0೧8೩10, 31701೩117೩7 31೩8೩1೩]೩, ಓಿ!೪೫೩: 
"1072881, 7[0೩117೩51, 50, 5117೩08೩[0೩!!೩17೩ ೩೧6 ೦0೮: 71೩೦೦5, 
1೪1107೮೦ 116 17೦7511066 106 ೧7೮161೧8 6010105 ೩716 173೩66 ೦೦511] 8115, 
610£೮ 115 7000೯1 10 111೮ 0೦೩/01೩1... 13ೇ೮ ೩150 0೩6 71೩ 8೦/051೩ 
೩! 1೩/700105017೩/೩. 


116 1೩/7306 ೦ 61007611 ೧೦101೩16 ೩೧6 ೦1110೮16 $90010 ೩5 186 
51011000115, 16 0710೮ 50171770115 (8010111005), 72 %೫110)0815, 
ಗಿ11)0815, 1710೧191015 ಗಿ[0[೩]1, 8ಓಂ110210೩/೩5೩, ಗಿ)೫7೩0[ ೩೯೩೪೩, ?1೩- 
61೩01 3111117381[೩೯೩5೩, ೩೧೮ 11೮ 5100056 0801/65 (8818101೩01೩ 0೩/೩, 
12178೩ 041೧೩, 8111111೩ 080೩, ಗಿಗೆಟ10110೩ 081/೩, ೫811181೩ 7೩1!1೩- 
ಗಿ111೯೩೯1 021/೩,  18]817050(1 781೧೩, 707808 17೮1೩೧೭೩ 8೩1/೩, 
(೩]೩/73105೩ 7೩೩, ಗಿ54181818೩ 088(7೩, ಗಿ5೩೧1 747೩, 11೧6೩ 
೩೯೩), 006015 ಗಿ!125271 ಔ7೮608/78]೩ ೩೧೮6 110118೩ 771117178)71೩ ೩೮ 
೩150 77361110೧60, 111೮ ೮೦0೩117೮೧16 ೦8 8081708008೩/೩ ೩೧6 ಗಿ1೩5೩೯೩ 
೩೯೮ ೩190 07360110060, 1! 15 1010£0911118 10 07016 10೩ (0೮ 7೩07೮ 
1 2778181೩ 15 50೮1! ೩5 ಕರ್ನ್ನುಟಕ ೩೧೮ 101 ೩5 ಕರ್ಣಾಟಕ, 

15 7೮೦೦೫೮ 1761110115 1101 17೮ 8.87೩ 05006 10 76೦೮1೪೮ 16 
$30706 1106117೩ 718೩520817 170೧1 108 7170 ೧೩(!16 ೩೧6 520೦/66 5೩817681 
[೩5೩6೩77 ೦೫1 72 9811೩ 5(81135, ೩೧೮ 11೮ 0500 10 ೮7೪17೮ ೫1೮0೦೯ 


೫11 


೪೦85110 18 0018 ೦೦೧6೦೦6 070೦/೦೫1) 1 116 ೮1 1 51೩]೩1119)೩11೩ 
11೩0658 5000 ೩5 511£೩೧8೩/3, 5101051೩, 00181೩0181೩, 01೩61 
೩06 ೦॥8೦೯ ೧1೩008, 1! 15 ೩150 17700110160 11೩! 10 ೫151006 7100೩, 
17೦8581060 01/14(81೩173೩11859/807), ೩೧೮ 8೩1೮ 511060 17101006105; 
106 0೦೦೦೮6೦6 10 1881818511, ೫೦೯5010006 (೮ ಆಂ64, 81106 00811) 
01615 ೩೧೮೦ 1೪11೩805 ೩೧೮ 8೦108 10 511೩ 80೩/1001 ೩೧6 ೪15070 
(817001, 17708581೧06 8181707೩1೩(0೩, 80817816801,  1೩£6೩/೩]೩- 
517೩1773), ೩೧6 5006180011೩ 1೩0001111೩೯ (006೩6611) ೩೧06 81166 
೦೦5(1]/ ]977615 ೩೧೮ ೫111೩808. 16 ೩೦೦೦೪೫ 15 10801/0118). 


1115 7೩17-1081 71810501101 7೮೦೦೯೮ 81165 25 ೩ 8೯೩0010 ೩೦೦೦0೧1 
೦8 8%7151817%0601೩೯8)/&'5 6೩11)' 116 ೩೧೮ 1115 77011106 ೦8 17೦೭1118 ೩೧೦ 
೪೦೫610೦178 ೩೩1೧ ೦ 1115 1786017. 


] ೩೦೧೦1೪1೮68೮ 17)' 6000 6600 ೦೯ 8£೩೭!6೮ 60 2£. 5. ೫, 
51೩೯173೩, 510೩773೩ 670೪೮610 010೩/17೩0), 1೩0೧1111೩5೩ 8೦೩6, 
/[1/5076-4, 80% 1೩೪178 117617 8170 115 17೩07050101. 7/7 511100[೮ 
೩೧೮ 8೩೭೦01 111೩0೧15 ೩7೮ 600 10 8701. 1/, 7. 500111೩ 8೩8178೩1೩0 ೩೧೮ 
777 7೯1076. 51 8ಓಂ1461 ೮0170೩ 2೦15, 11,/ಗಿ., 70೯ 01181೧8 1115 
77811050110 10 11811. 


115070 


ಸಂಪಾದಕರ ನುಡಿ 
ಕೃಷ್ಣರಾಯರ ದಿನಚೆರಿಯ ಕೃತ್ಯಗಳ ವಿಸ್ತಾರ 


ಇದು. ವಿಜಯನಗರ ಸಾಮ್ರಾಜ್ಯಾಧಿಪತಿಯಾಗಿದ್ದ ಕೃಷ್ಣ ದೇವರಾಯನ 
(ಕ್ರಿ.ಶ. 1509-1529) ದಿನಚರಿಯ ನಿವರೆಗಳನ್ನು ಒಳಗೊಂಡ ತಾಳೆಗರಿ 
ಹಸ್ಮಪ್ರತಿ. ದೊರೆಯ ಅಪ್ಪಣೆಯಂತೆ ಇದನ್ನು ಮುಕ್ಕುತಿಮ್ಮಯ್ಯ ಮತ್ತು 
ಮಾದಯ್ಯನವರೆ ಮಲ್ಲಯ್ಯ ಎಂಬವರು ಬರೆದರು. ಇದು ಎರಡು ಕಡೆಗಳಲ್ಲೂ 
ಬರೆಯಲ್ಪಟ್ಟು 63 ತಾಳೆಗರಿಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಗರಿಯಲ್ಲಿ 
ಪುಟಿದ ಸಂಖೈಯನ್ನು ಬರೆಯಲಾಗಿದೆ. ಲಿಪಿ ಮತ್ತು ಭಾಷೆಯ ಆಧಾರೆದ ಮೇಲೆ 
ಇದು ಬಹುಶಃ ಕ್ರಿ. ಶ. 16 ನೆಯ ಶತಮಾನದ ಕನ್ನಡದಲ್ಲಿರುವ ತಾಳೆಯೋಲೆ 
ಗ್ರಂಥವೆನ್ನ ಬಹುದು. 

ವಿಶಿಷ್ಟಾದ್ವೈತ ಸಿದ್ಧಾಂತ ದರ್ಶನದ ಸ್ಟ್ರಾ ಪಕರಾದ ಶ್ರೀರಾಮಾನುಜಾರ್ಯರ 
ವಂದನೆಯಿಂದ ಈ ಗ ಸಂಥವು. ಆರಂಭವಾಗುತ್ತ ಜಿ ದೊರೆಯ ಪ್ರತಿದಿನದ ಕಾರ್ಯ 
ಗಳನ್ನು ವಿನರವಾಗಿ ನಮೂದಿಸಲಾಗಿದೆ. ವಿದ್ಯಾ ರೂ ರೆ) ಕಾಶ್ಮೀರ ಖಂಡದಲ್ಲಿ 
ತಮ್ಮ ಗುರು ಮಿಶ್ರ ಎಂಬನರಲ್ಲಿ ಶಾಸ್ತ್ರಾ ತ್ರಿರ್ಯಯನವನ್ನು ಮಾಡಿ, ಚಿಂತಾಮಣಿ 
ಮಂತ್ರೋಸ ದೇಶವನ್ನು ಪಡೆದು ಉಜ್ಜಯಿನಿ ಮತ್ತು ಕೊಲ್ಲಾ ಪ್ರೆರದ ಮಾರ್ಗವಾಗಿ 
ಕಿಷ್ಟಿಂಥ ಪ್ರದೇಶಕ್ಕೆ ಹಂತಿರುಗಿದರು ; ಐಶ್ವರ್ಯ ದೇವತೆಯಾದ ಲಕ್ಷ್ಮಿಯನ್ನು 
ಪ್ರಾರ್ಥಿಸಿದರು ಮತ್ತು ಶಾಲಿವಾಹನ ಶಕಾಬ್ದ 1125ರಲ್ಲಿ ಹಂಪೆ ಹೊಳೆಯ (ಶುಂಗ 

ದ್ರಾ) ಕೀರದಲ್ಲಿ ವಿದಾ ್ಯನಗರವೆಂಬ ಪಟ್ಟಿ ಣನನ್ನು ಸ್ಥಾಪಿಸಿ, ಅದು 360 ವರ್ಷ 
ಬ ಕಾಲ ತರುತ ಭವಿಸ್ಯ ನುಡಿದತು. ಕ ಷ್ಟ ದೇವರಾಯನು ಸಿಂಹಾಸನಕ್ಕೆ 
ಬಂದ ವಿಷಯವನ್ನೂ ಈ ಗೃ ಂಥವು ತಿಳಿಸುತ್ತದೆ. 


ಕರ್ನಾಟಕ ಸಿಂಹಾಸನಾಧೀಶ್ವರನೆಂದು ಹೇಳಲ್ಪಟ್ಟ ರುವ ಕೃಷ್ಣದೇವರಾಯನು 
ವಿಜಯನಗರವನ್ನು ಆಳಿದವರಲ್ಲಿ ಅತ್ಯಂತ ಶ್ರೇಷ್ಠನೂ ಪ್ರಸಿದ್ಧನೊ ಆಗಿದ್ದನು. 
ಇವನ ಸೈನ್ಯಗಳು ಎಲ್ಲೆಲ್ಲೂ ವಿಜಯವನ್ನು ಪಡೆದವು. ರಾಜಧಾನಿಯು ಬಹಳ ಸಂಪತ್ತಿ 
ನಿಂದ ಕೂಡಿತ್ತು. ದೊರೆಯು ಬಹಮನಿಯ ಆಕ್ರಮಣಕಾರಿ ಸೈನ್ಯಗಳನ್ನು ಹಿಮ್ಮೆ 
ಟ್ಬಸ್ಕಿ ಕೋವಿಲ್‌ಕೊಂಡ ಕೋಟಿಯನ್ನು ವಶಪಡಿಸಿಕೊಂಡು ರಾಜಧಾಸಿಗೆ ಹಿಂತಿ 
ರುಗಿದನು ಮತ್ತು ತನ್ನ ಸೈನ್ಯ ವನ್ನು ಪುನವ್ಯ ತಾ ಗೊಳಿಸಿದತು. ಅಬ್ದುರ್‌ 
ರಜಾಕ್‌ ಎಂಬ ಪ್ರನಾಸಿಯು ಹೆಳಿರುನಂತೆ ಇನ್‌ ಸೈನ್ಯ ದಲ್ಲಿ 2000 ಮುಸಲ್ಮ್ಮಾ 
ನರೂ, 60, 000' ಒಂದು ಬಿಸ್ಸುಗಾರರೂ, 80,000 ಕುದುರಿ ಸೈನಿಕರೂ, 2 ಲಕ್ಷ 
ಕಾಲಾಳುಗಳೂ ಇನ್ನರು ಒಂದು ಕುಡದುರಿಗೆ 100 ಘಟ್ಟಿಗ ಮತ್ತು ಒಂದು 
ಆನೆಗೆ 1000 ವರಹ ಬೆಲೆ ಇದ್ದಿತು. ದೊರೆಯು 12,000 ಅನೆಗಳನ್ನು ಕೊಂಡು 
ಕೊಂಡನೆಂದು ತಿಳಿದು ಬರುತ್ತದೆ. ನೆರೆಹೊರೆಯ ಮತ್ತು ಇತರ ರಾಜ್ಯಗಳಾಗಿದ್ದ 
ಅಮದಾನಗರೆ, ಗೋಲಕೊಂಡ, ಬೆಡಂದುಕೋಟಿ, ರಾಜಮಹೇಂದ್ರ, ಇಕ್ಕೇರಿ 


1 


ಆಗರ, ಚೆನ್ನಸಟ್ಟಿ, ಶ್ರೀರಂಗಪಟ್ಟಿ ಮತ್ತು ಉನ್ಮುತ್ಕೂರು ಮುಂತಾಡೆಡೆಗೆ ಗುಪ 
'ಾರರನ್ನು "ಆಳುಬನ ನವ ಪದ್ಧತಿ ಕೂಡಿಯಲ್ಲಿತ್ತು. ದೊರೆಯು ರಾಚೂರು (ರಾಯ 
ಚೂರು) ಪ್ರದೇಶಕ್ಕೆ ಮುತ್ತಿ ಗ ಹಾಕಿ, ಗುಲ್ಬರ್ಗದ ಮೇಲೆ ಹೋಗಿ ಬಿದರೆಯನ್ನು 
ಆಕ್ರಮಿಸಿದನು ಮತ್ತು ದಂಗೆಯೆದ್ದಿದ್ದ ಉನ್ಮುತ್ತೂ)ರಿನೆ ಗಂಗರಾಯನ ಮೇಲೆ ಯುದ್ಧ 
ವನ್ನು ಮುಂದುವರಿಸಿ, ಪೆನುಕೊಂಡವನ್ನು ವಶಪಡಿಸಿಕೊಂಡು, ಶ್ರೀರಂಗಸಟ್ಟಣ 
ವನ್ನು ನೂತನ ಪ್ರಾಂತ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡನು, ಇಕ್ಕೇರಿ, 
ಆಗರ, ಮುದಗಲ್‌, ಆದವಾನಿ, ಅವ್ಪಂಕಿಗಳನ್ನು ಗೆದ್ದು, ಕೃಷ್ಣವೇಣಿ ನದಿಯನ್ನು 
(ಕೃಷ್ಣಾನದಿ) ದಾಹಿ ಉದಯಗಿರಿಯನ್ನು ವಶಪಡಿಸಿಕೊಂಡನು. ಒರಿಸ್ಸದ ದೊಕೆ 
ಗಜಪತಿ ವಂಶದ ಪ್ರತಾಪರುದ್ರನ ಮೇಲೆ ಇವನು ನಡೆಸಿದ ಯುದ್ಧವು ಇಬ್ಬರ 
ಸ್ನೇಹದಲ್ಲಿ ಪರಿಣಮಿಸಿತು ಮತ್ತು ರಾಯನು ಗಜಸತಿಯ ಮಗಳನ್ನು ವಿವಾಹವಾದನು 


ದೊರೆಯು ಗಜಪತಿ ಪ್ರತಾಪರುದ್ರನಿಗೆ ಕಳುಹಿಸಿದ 16 ಒಡವೆಗಳನ್ನು ಈ 
ತಾಳೆಯೋಲೆ ಪುಸ್ಮಕವು ತಿಂಿಸುತ್ತದೆ. ಅವು ಬೆಣ್ಣೆಯ ಮುದ್ದೆ ಕಂಠಮಾಲೆ, 
ನವರತ್ನ ಖಚಿತ ಗಿಣಿತಾಳಿ, ತುಂಬಿಯ ತಾಳಿ, ವೈಥೂರ್ಯ ತಾಳಿ, ಫಜ್ರದ ಸರಪಣಿ, 
ನಚ್ಛಿಯ ಕಡಗ, ಹುರುಮುಂಜಿಯ (ಕಿರುಮಂಜಯ?) ಮುತ್ತಿನ ಪಚ್ಚೆಯ ಸರ್ಕ 
ಇಂದ್ರನೀಲ ಮುಕುಟ್ಕಿ ವಜ್ರದ ಉಡಿದಾರ, ಕೆಂಪುಗಳ ಜವದಾಡೆ, ಮುತ್ತಿನ ಕಾಲ 
ಫೆಂಡೆಯ, ವಜ್ರಗಳ ಬಾ ಈ, ದೊಡ್ಡ ಮುತ್ತುಗಳ ಅಡ್ಡಗತ್ತಿ, ನವರತ್ನದ ಹರಿಗೆ, 
ನವರತ್ತದ ಸಿಂಹಲಲಾಟಿ, ಮತ್ತು ಮುತ್ತು, ಗಳ ಮೊಗರಂಬ. ಇವುಗಳ ಬೆಲೆಯ 
ಮೊತ್ತ 64 ಲಕ್ಷ ಆಗಿನ ಕಾಲದಲ್ಲಿ ಒಡವೆಗಳನ್ನು ತಯಾರಿಸುವ ಕಲೆ ಕರ್ನಾಟಕದಲ್ಲಿ 
ಯಾವ ಮಟ್ಟದಲ್ಲಿತ್ತು ಎಂಬುದನ್ನು ತಿಳಿಯಲು ಈ ಒಡವೆಗಳು ಸಹಾಯವಾಗಿವೆ. 


ಕೃಷ್ಣದೇವರಾಯನು ತಿರುಪತಿ, ಕಾಳಹಸ್ತಿ, ಕಾಂಚಿ, ಶ್ರೀರಂಗಂ, ತಿರು 
ನೈಯ್ಯಾಂ” ಶ್ಯಾಗರಾಜ್ಕ ಆಳ್ವಾರ್‌ ತಿರುನಗರಿ, ಪಾಪವಿನಾಶಿ, ಸೇತು, ಶ್ರೀರಂಗ 
ಪಟ್ಟಣ ಮತ್ತು ಇತರ ಸ್ಥಳಗಳಿಗೆ. ಭೇಟಿಕೊಟ್ಟು ಅಲ್ಲಿಯ ಮುಖ್ಯ ದೇವರುಗಳನ್ನು 
ಸು ಓ ಬಹು ಬೆಲೆ ಬಾಳುವ ವಸ್ತು ಗಳನ್ನು ಕೊಟ್ಟು ಮತ್ತು, ಜಂಬುಕೇಶ್ವರದಲ್ಲಿ 
ಶುಲಾಪೆರುಷವನ್ನು ಮಾಡಿಕೊಂಡು ದಾನಮಾಡಿ 'ಾಜಭಾ ಒಂತಿರುಗಿದ 
ವಿಷಯವು ತಿಳಿದುಬರುತ್ತದೆ. 


ಸರ್ಕಾರದ ನಿವಿಧ ಅಧಿಕಾರಿಗಳಾದ ಸ್ಥಾನಪತಿಗಳು, ಒಂಬತ್ತು ಸಂಪ್ರತಿಗಳು 
(ಕರಣಿಕರು), 72 ವಿನಯೋಗಿಗಳ್ಳು ನಿಯೋಗಿಗಳು ಮಂತ್ರಿಗಳಾದ ಅಪ್ಪಾಜಿ, 
ಕೊಂಡಮರಸ, ಅಯ್ಯಸ್ಸರಸ್ಕು, ಪ್ರಧಾನಿ ತಿಮ್ಮುರಸ ಮತ್ತು ಸೋಡಶ ಪಾತ್ರರು 
(ಬಲಭದ್ರಸುಶ್ರ, ದುರ್ಗ ಪಾಶ್ರ, ಭೀಮ ಪಾತ್ರ, ಮುಕುಂದ ಪಾತ್ರ, ಭೀಕರ 
ಪಾತ್ರ, ಭೇರ ಪಾತ್ರ, ರೆ೫ರಂಗ ಪಾತ್ರ, ಖಡ್ಗ ಪಾತ್ರ, ಮುರಾರಿ ಪಾತ್ರ, ವಜ್ರ 


೫ 


ಮುಸ್ಟಿ ಪತಿತ್ರ, ತುರಂಗರೇನಂತೆ ಪಾತ್ರ, ಗಜಾಂಕುಶ ಪಾತ್ರ, ಅಸೆಹಾಯ ಪಾತ್ರ; 
ಅಶನಿ ಪಾತ್ರ, ಮೃಗೇಂದ್ರ ಪಾತ್ರ) ಮುಂಶಾದವರನ್ನೂ, ಕವಿಗಳಾದ ಅಲ್ಲಾಸಾನಿ 
ಪೆದ್ದರಾಜ ಮತ್ತು, ಮುಕ್ಕತಿಮ್ಮಯ್ಯ ಇವರನ್ನೂ ಹೆಸರಿಸಲಾಗಿದೆ. 


ಕಂದಾಚಾರ ಮತ್ತು ಅವಸರದ ಇಲಾಖೆಗಳನ್ನೂ ಹೆಸರಿಸಿದೆ. ಈ ಗ್ರಂಥದಲ್ಲಿ 
"ಕರ್ನ್ಯಾಟಕ' ಎಂದು ಬರೆದಿರುವುದು ಗಮನಾರ್ಹ, ಅದು "ಕರ್ಣಾಟಕ' ಎಂದಿಲ್ಲ. 


ರಾಯನು ದಿನವೂ ಬೆಳಗ್ಗೆ ನೂರೆಂಟು , ತಿರುಪತಿಗಳಿಂದ ತೀರ್ಥಪ್ರಸಾದ ಮತ್ತು 
ಎಪ್ಪತ್ತೇಳು ಶಿವಸ್ಥಾನಗಳಿಂದ ಗಂಧ ಪ್ರಸಾದಗಳನ್ನು ಸ್ವೀಕರಿಸುವ ಸಂಪ್ರದಾಯ್ಕ 
ಅಸ್ಪ ಸ್ವಯಂವ್ಯಕ್ತ್ರರಾದಂಥಾ ಶ್ರೀರಂಗಂ, ಶ್ರೀಮುುಷ್ಣ, ವೆಂಕಟಾಚಲ, ತೋತಾದ್ರಿ 
ಮುಂತಾದ ಸ್ಥಳಗಳಲ್ಲಿ ನಿತ್ಯೋತ್ಸವಗಳು ಸರಿಯಾಗಿ ನಡೆಯುತ್ತಿವೆಯೇ ಎಂಬುದನ್ನು 
ವಿಚಾರಿಸುತ್ತಿದ್ದುದು ಮತ್ತು ಹದಿನೆಂಟು ಶಕ್ತಿಸ್ಥಾನಗಳ ಬಗ್ಗೆ ವಿಚಾರಿಸುತ್ತಿದ್ದುದು 
ಇವನ್ನು ಹೇಳಲಾಗಿದೆ. ಇವಲ್ಲದೆ ತಿರುಪತಿಗೆ ಹೋಗಿ ವೆಂಕಟಿರಮಣಸ್ವಾಮಿಯನ್ನು 
ಸೇವಿಸಿ ಸೋಡಶ ಮಹಾದಾನಗಳನ್ನು ಮಾಡಿ, ಅಲ್ಲಿಂದ ಕಾಳಹಸ್ತಿಗೆ ಬಂದು 
ಸ್ವಾಮಿಯ ದರ್ಶನ ಮಾಡಿ ಕಾಣಿಕೆಗಳನ್ನೂ ನವರತ್ನಾಭರಣಗಳನ್ನೂ ಗ್ರಾಮ 
ಗಳನ್ನೂ ಸಮರ್ಪಿಸಿ, ಹಾಗೆಯೇ ಶಿನಕಂಚಿ, ವಿಷ್ಣು ಕಂಚಿಗೆ ಬಂದು ಏಕಾಂಬ್ರನಾಥ, 
ಕಾಮಾಕ್ಷಿ, ವರದರಾಜಸ್ವಾಮಿ, ಶೂಡಿಕುಡುತ್ತನಾಚ್ಛಾರ" (ಗೋದಾಡೇವಿ) 
ಇವರನ್ನು ಸೇವಿಸಿ ನವರತ್ನಾಭರಣಗಳನ್ನೂ ಗ್ರಾಮಗಳನ್ನೂ ಸಮರ್ಪಿಸಿದ ವಿಷಯವು 
ಗಮನಾರ್ಹವಾಗಿದೆ. 


ಕೃಷ್ಣ ದೇವರಾಯನ ದಿನಚರಿ ಮತ್ತು ದೈನಂದಿನ ಜೀವನೈ ಅವನು ರಾಜ್ಯ 


ವನ್ನಾಳುತ್ತಿದ್ದ ಮತ್ತು ಕೆಲಸಮಾಡುತ್ತಿದ್ದ ರೀತಿಯನ್ನು ತಿಳಿಯಲು ಈ ಶಾಳೆ 


ಯೋಲೆ ಗ್ರಂಥವು ಬಹು ಸಹಾಯಕವಾಗಿದೆ. 

`ಈ ಗ್ರಂಥವನ್ನು ನನಗೆ ಕೊಟ್ಟು ಉಪಕರಿಸಿರುವ ಡಾ|| ಎಸ್‌. ಎನ್‌. ಶರ್ಮ, 
ಶರ್ಪು ಆಯುರ್ವೇದ ವೈದ್ಯಶಾಲಾ, ವಾಣೀವಿಲಾಸ ರಸ್ತೈ ಮೈಸೂರು-4 ಇವರಿಗೆ 
ನಾನು ಆಭಾರಿಯಾಗಿದ್ದೇನೆ. ಆಸಕ್ತಿವಹಿಸಿ ಈ ಗ್ರಂಥವನ್ನು ಬೆಳಕಿಗೆ ತರಲು 
ಮುಖ್ಯ ಕಾರಣರಾದ ಸ್ರೊಫೆಸರ್‌ ಎಂ. ವಿ. ಸೀತಾರಾಮಯ್ಯನವರಿಗೂ, ಮತ್ತು 
ನನ್ನ್ನ ಮಿಶ್ರರಾದ ಕೆಳದಿ ಗುಂಡಾಶೋಯಿಸರಿಗೂ ನಾನು ಅತ್ಯಂತ ಚಿರಖುಣಿ 
ಯಾಗಿದ್ದೇನೆ. 


ಸೂರು 
ನಸ ಡಾ|| ವಿ. ಎಸ್‌. ಎಸ್‌. ಆಚಾರ್ಯ 


4-10-82 


ಪ್ರಸ್ತಾವನೆ 


ಶ್ರೀ ಕೈಷ್ಣೆದೇನರಾಯನ ದಿನಚರಿ ಎಂಬ ಮಾತು ಈ ಕೃತಿಯ ಹೆಸ್ತಪ್ರೆತಿಯೆ 
ಮೊದಲಲ್ಲೆ ಹೇಳಿದೆಯಪ್ಪೆ. “ದಿನಚರಿಯ ಕೃತ್ಯಗಳ ವಿಸ್ತಾರ” ಎಂಬ ವಿವರಣೆಯ 
ಮಾತಿನಿಂದ, ದಿನ ದಿನದ ಕೃತ್ಯಗಳನ್ನು ವಿಸ್ತಾರವಾಗಿ ಹೇಳುವ ಒಂದು ದಾಖಲೆ 
ಎಂದು ಅರ್ಥ ಮಾಡಲು ಅವಕಾಶವಿದೆ. ದಿನಚರಿ ಎಂದದ್ದರಿಂದ ಒಂದು ದಿನದ 
ಕಾರ್ಯ ಕಲಾಪದ ವಿನರ ಮಾತ್ರ ಎಂದೇನೂ ತಿಳಿಯಬೇಕಾದ್ದಿಲ್ಲ. ಅನೇಕ ದಿನ 
ಗಳ ಕಾರ್ಯಗಳ ದಾಖಲೆ ಉಳ್ಳ ಪುಸ್ತಕ, ಹಾಳೆಗಳ ಕಟ್ಟು,-ಅದನ್ನೂ ದಿನಚರಿ 
ಎನ್ನುತ್ತೇವೆ, ತನ್ನ ದಿನ ದಿನದ ಕೆಲಸ ಕಾರ್ಯಗಳ ವಿಷಯವಾಗಿ ತಾನೇ ಬರೆದಿ 
ಟ್ರಿದ್ದು ದಿನಚರಿ. ದಿನಚರಿಕಾರನ ವ್ಯಕ್ತಿತ್ವ, ಮನೋಧರ್ಮೆ, ಇವುಗಳಿಗೆ ದಿನಚರಿ 
ಕೈಗನ್ನಡಿ. ಜೀವನ ಚರಿತ್ರೆ ಬರೆಯುವಾತನಿಗೆ ದಿನಚರಿಯೂ ಒಂದು ಉನಯುಕ್ತ 
ಆಕರ ಸಾಮಗ್ರಿ. 


ಶಾಸನಗಳು ಪ್ರಾಯಿಕವಾಗಿ ಕಲ್ಲಿನ ಮೇಲೆ ಕೊರೆದವು. ತಾಮ್ರಫೆಲಕಗಳ 
ಮೇಲೆ ಬರೆದವೂ ಉಂಟು, ಇವು ಒಂದು ಘಟನೆಯನ್ನು (ಅಗ್ರಹಾರ ಇತ್ಯಾದಿ 
ಗಳ ದಾನ, ದೇವಾಲಯ ಕೆರೆ ಮುಂತಾದವನ್ನು ನಿರ್ಮಾಣ ಮವರಾಡಿದ್ದು, ವ್ಯಕ್ತಿಯ 
ಮರಣ, ಮುಂತಾದ ಸಂಗತಿಗಳನ್ನು) ಮಾತ್ರ ಸಂದರ್ಭೋಚಿತ ವಿವರಗಳೊಂದಿಗೆ 
ಸಂಕ್ಷೇಪವಾಗಿಯೋ ಇಲ್ಲ ಸ್ವಲ್ಪ ವಿಸ್ತಾರವಾಗಿಯೋ ತಿಳಿಸುತ್ತವೆ. ಈ ಶಾಸನಗಳು 
ಪದ್ಯರೂಪದಲ್ಲಿಯೂ ಗದ್ಯರೂಪದಲ್ಲಿಯೂ ದೊರಕಿವೆ. ಕಾವ್ಯಶೈೈಲಿಯ ಶಾಸನ 
ಗಳೂ ಹೇರಳವಾಗಿ ದೊರಕಿವೆ. ಚರಿತ್ರಕಾರನಿಗೆ ಇವು ಚಿನ್ನದ ಗಣಿ ಇದ್ದಹಾಗೆ. 

ಕೈಥಿಯತು,, ನಾಮೆ, ಕಡತ (ಅಥವಾ ಕಡಿತ), ಬಖ್ಬೆರು, ಪತ್ರವ್ಯವಹಾರ, 
ಇವು ಕೂಡ ಚರಿತ್ರಕಾರನಿಗೆ ಅತ್ಯುಪಯುಕ್ತ ಸಾಧನ ಸಾಮಗ್ರಿ. ಶಾಸನಗಳಷ್ಟು 
ಪ್ರಾಚೀನ ದಾಖಲೆಗಳಲ್ಲ ಇವು... 7 ನೆಯ ಶತಕದಿಂದ ಮೊದಲ್ಗೊಂಡು 15 ನೆಯ 
ಶತಕದವರೆಗೂ ಶಾಸನಗಳು ವಿಪುಲ ಸಂಖ್ಯೆಯಲ್ಲಿ ದೊರೆಯುತ್ತವೆ. ಅಲ್ಲಿಂದೀಚೆಗೆ 
ಅವು ಬರುಬರುತ್ತ ವಿರಳವಾಗುತ್ತವೆ. ಶಾಸನಗಳು ಶಿಲಾಲಿಖಿತಗಳಾದರೆ ಕೈಫಿಯತ್ತು, 
ಮುಂತಾದವು ಕಾಗದಗಳ ಮೇಲೆ ಬರೆದವು. ಕಡಿತಗಳು ಮಾತ್ರ ಒಂದು ವಿಶಿಷ್ಟ 
ರಿತಿಯಲ್ಲಿ ಸಿದ್ಧ ಸಡಿಸಿದ ಉದ್ದನೆಯ ಕಪ್ಪೆ ಬಣ್ಣದ ರಟ್ಟು ಬಟ್ಟೆಯ ಮೇಲೆ ಬಳಪ 
ದಿಂದ ಬರೆದವು. ಕಡತದ ಪ್ರಾಚೀನತೆಯ ಬಗ್ಗೆ ಕನ್ನಡ ಕಾವ್ಯಗಳಲ್ಲಿ ಉಲ್ಲೇಖಗಳು 
ಜೊರೆಯುತ್ತವೈ, ಉಲ್ಲೇಖಗಳ ಪರಿಶೀಲನೆಯಿಂದ ಅವು ಲೆಕ್ಕಗಳನ್ನು ಮಾತ್ರ 
ಬರೆದಿಡಲು ಬಳಕೆಯಾಗುತ್ತಿತ್ತು. ಎಂದು ವ್ಯಕ್ತಪಡುತ್ತದೆ. ಕಡತಗಳು ಉಪ 
ಲಬ್ಧನಾಗಿರುವುದು. ಈಚಿನ ದಿನಗಳಲ್ಲಿ. ಅರಮನೆಯ, ದೇವಸ್ಥಾ ನಗಳ, 


೩] 


ಲೆಕ್ಕಗಳನ್ನೂ ಇತರ ಸಣ್ಣಪುಟ್ಟ ವಿವರಗಳನ್ನೂ ದಾಖಕೆ ಮಾಡಲು ಕಡತಗಳನ್ನು 
ಉಪಯೋಗಿಸುತ್ತಿದ್ದರು ಎಂದು ತಿಳಿದುಬರುತ್ತದೆ. 


ಇನ್ನೊಂದು ಬಗೆಯ ಐತಿಹಾಸಿಕ ಮಹತ್ವದ ದಾಖಲೆ ಎಂದರೆ ಬಖೈರು ಅಥವಾ 
ನಾಮೆ. ನಮಗೆ ತಿಳಿದು ಬಂದಿರ:ವಮಟ್ಟಿ ಗೆ ಇವು ಸಾಧಾರಣವಾಗಿ ಕಾಗದದ ಮೇಲೆ 
ಬಕೆಡವು. ಕೃಷ್ಣದೇವ ಯನ ದಿನಚರಿಯೂ ಒಂದು ಬಖೈರು. "ಕಾಗಜ' ಎಂಬ 
ಮಾತ: ಕೃಷ್ಣದೇವರಾಯನ ಈ ದಿನಚರಿಯಲ್ಲಿಯೇ ಬಳಕೆಯಾಗಿದೆ. ಹೀಗಿದ್ದರೂ 
ಈ ಬಬೈರು ತಾಳೆಗರಿಯ ಮೇಲೆ ಲಿಖಿತವಾಗಿರುವುದು ಬಹಳ ಕುತೂಹಲಕಾರಿಯಾದ 
ವಿಷಯ. ಅಲ್ಲದೆ, ಈವರೆಗೂ ಅನುಪಲಬ್ಧವಾಗಿದ್ದ ಈ ಬಖೈರು ದೊರೆತಿರ:ವವು 
ಗಳಲ್ಲಿ ("ರಾಮರಾಯನ ಬಖ್ಯೈರು', "ಹೈದರ್‌ ನಾಮೆ "ರಾಜೇಂದ್ರ ನಾಮೆ?) 
ಅತ್ಯಂತ ಪ್ರಾಚೀನವಾದದ್ದು ಎಂದು ತೋರಿಬರುತ್ತದೆ. ಅಬ್ಲದೈೆ, ನಮ್ಮ ಗಮನಕ್ಕೆ 
ಬಂದಂತೆ, ಸದ್ಯಕ್ಕೆ ಓಲೆರಿಯನ್ನಿ ಬರೆವ ಬಖೈರು ಇಸೆೊಂದೇ ದೊರೆತಿರುವುದು. 


ಈ ಕೃತಿಯ ಸಮಾದ್ತಿ ವಾಕ್ಯಗಳನ್ನು ಪರಿಶೀಲಿಸಿದರೆ, ಇದೇ ರೀತಿಯಲ್ಲಿ 
ಕೃಷ್ಣ ದೇವರಾಯನ ಮುಂಚಿನ ದೊರೆಗಳ ಹಾಗೂ ಆತನ ಪೂರ್ತಿ ಆಳ್ವಿಕೆಗೆ ಸಂಬಂಧ 
ಪಟ್ಟಂತೆ ದಿನಚರಿ ಕೃತಿಗಳು ರಚಿತನಾಗಿದ್ದುದು ವೃಕ,ಪಡುತ್ತದೆ, (ಇವೂ ಓಲೆಗರಿ 
ಯಲ್ಲಿ ಬರೆದವಾಗಿರ ಬೇಕು ) 


“ವಂದು ದಿನೆ ವಾಲಗದಲ್ಲಿ | ಯಿಷ್ಟಾಲಾಸ ವಿನೊದರಾಗಿ1 ಅರಮನೆಯ 
ನಿಯೊಗಿಗಳು | ವಿದ್ವಾಂಸರು | ಕವೀಶ್ವರರುಗಳು ಮುಂತಾದವರು ಯಿರಲಾಗಿ | 
ಪ್ರಸಂಗ ಬೆಂಬಳಿಯಲ್ಲಿ ಕಿರ್ತ್ತಿ ಶಾಶ್ವತವಾಗಿ ನಿಲ್ಲುವ ಹಾಗೆ | ಆದಿ ಧೊರೆಗಳ ಕೃತಿ 
ಯಲ್ಲಿ ಕೊಂಗರವರ ಪ್ರಸಂಗ ಪ್ರಶಾಪಗಳು ಯನಬ್ಬರಿಗು ಯಣಿಸಲಾಯಿತು | 
ಆದರಿಂದ ತಾಉಂನ್ನು | ಕೃತಿಯ ಹೆಳಿಸ ಬೆಕೂ ಯಂದು ಅಪ್ಪಣೆಯನ್ನು ಕೊಟ್ಟು 
ಮುಕ್ಕು ತಿಂಮೈಯ್ಯ । ಮಾದಯ್ಯನವರ ಮಲ್ಲಯ್ಯನವರು ಮೊದಲಾದವರೆಂನ್ನು 
ಕೃತಿಯ ಹೇಳಿಕೊಂಡು ಬಹ ಹೇಳಿ ಅಪ್ಪಣೆ ಕೊಟ್ಟರು | ಯಿದೂ ಯಿಂದಿನವರೆಗೆ 
ನಡದ ಪ್ರವರ್ತ್ರ್ವಕಗಳು | ಯಿಂನ್ನ್ನು ಮೆಲೆ ನಡದ ವರ್ತ್ರಮಾನಗಳಿಗೆ ಬಿಂನ್ನೆಹಂ 
ಮಾಡಿ ಕಳುಹಿಸ್ಸಿನು ಚಿತ್ರಕ್ಕೆ ಪರಾಮರಿಸಿಕೊಳ್ಳ ಚಿತ್ರೈ ಸೂದು ಇಂತಿ ಬಿಂನಹ.? 


ದಿನಚರಿಯನ್ನು ಇಡುವ ಒಂದು ಪದ್ಧತಿ ಕೂಡ ಕೃಷ್ಣೆ ಜೀವರಾಯಥಿಂದಲೇ 
ಸೂಚಿತವಾದದ್ದು ಎನ್ನುವುದಕ್ಕೆ ಆತನ ಕೃತಿಯಲ್ಲೆ ಆಧಾರ ಇದೆ ; ಅಲ್ಲದೆ ರಾಜ 
ನಾದವನು ದಿನವಹಿ ಮುಂಜಾವಿನಿಂದ ಸಂಜೆಯವರಗೆ ಏನು ಮಾಡಬೇಕೆಂಬುದರ 
ಬಗೆಗೆ ಕೃಷ್ಣದೇವರಾಯನೆ ತೆಲುಗಿನಲ್ಲಿ ರಚಿಸಿರುವ “ಆಮುಕ್ತಮಾಲ್ಯದ” ಎಂಬ 
ಕೃತಿಯಲ್ಲಿ ವಿನರಿಸುವುದಕ್ಕೂ ಈ ಕೃತಿಯಲ್ಲಿ ತಿಳಿಸಿರುವ ವಿವರೆಗಳಿಗೂ ಹೆಚ್ಚು 


೫111 


ವ್ಯತ್ಯಾಸವಿಲ್ಲ ಎನ್ನುವುದು ಗಮನಾರ್ಹ. ತೆಲುಗು ಕಾನ್ಶದ ಪ್ರಸಕ್ತ ಭಾಗದ ಸಾರಾಂಶ 
ವನ್ನು ಕೆಳಗೆ ಕೊಟ್ಟಿ ಬಿ.* 


“ರಾಜನು ಪ್ರತಿನಿತ್ಯವೂ ಒಂದು ನಿರ್ದಿಷ್ಟ ಕಾರ್ಯಕ್ರಮವನ್ನು ಅನುಸರಿಸ 
ಬೇಕು, ಹೊತ್ತಿಗೆ ಮುಂಜೆ ಎದ್ದ ಕೂಡಲೆ ವೈದ್ಯರನ್ನೂ ಜ್ಯೋತಿಸಿಗಳನ್ನು ಕರೆಸಿ 
ಕೊಂಡು ತನ್ನ ಆರೋಗ್ಯದ ಬಗೆಗೂ ಗ್ರಹಗತಿಯ ಬಗೆಗೂ ಸಮಾಲೋಚನೆ ನಡೆಸ 
ಬೇಕು. ಅನಂತರ ಆತನು ತನ್ನೆ ಸಚಿವರ್ಕು, ಸಾಮಂತರು, ಕರಣಿಕರ್ಕ 
ಇನರುಗಳೆೊಇಂದಿಗೆ ವಿಚಾರ ವಿನಿಮಯ ಮಾಡಿ, ಆದಾಯ ವೆಚ್ಚಗಳನ್ನು ಪರಿ 
ಶೀಲಿಸಿ, ರಾಜ್ಯದ ಆಗುಹೋಗುಳ ಬಗೆಗೆ ತನ್ನೆ ಆಪ್ತ ಮಂತ್ರಿಗಳ ಸಲಹೆ ಪಡೆಯ 
ಬೇಕು. ಬಳಿಕ, ಅಂಗಮರ್ದನ ಮಾಡಿಸಿಕೊಂಡು ಗರಡಿಯಲ್ಲಿ ಸಾಮು ಮಾಡಬೇಕು. 
ಇದಾದ ಮೇಲ್ಮೆ, ಮಾಂಸವನ್ನು ಸರಬರಾಯಿ ಮಾಡುವವರೊಂದಿಗೆ ಅದರ ಗುಣ 
ಮಟ್ಟಿ ವನ್ನು ವಿಚಾರಿಸಿ ತಿಳಿದುಕೊಂಡು, ಅಡಿಗೆ ಮಾಡುವವರೊಂದಿಗೆ ಅಂದು ತಯಾ 
ರಿಸಬೇಕಾದ ತಿಂಡಿತಿನಸುಗಳ ಬಗೆಗೆ ತಿಳಿಯ ಹೇಳಬೇಕು. ಮಧ್ಯಾಹ್ನದ ವೇಳೆಯಲ್ಲಿ 
ದೇವಶಾರ್ಚನೆ ಮಾಡಿ ಹಿರಿಯರು, ಸಾಧು ಸಂತರು, ಧರ್ಮಾಧಿಕಾರಿಗಳು, ಇವರು 
ಗಳೊಂದಿಗೆ ಸ್ವಲ್ಪ ಕಾಲವನ್ನು ಕಳೆಯಬೇಕು, ಭೋಜನಾನಂತರ ವಿದೂಷಕರ್ಕ 
ಪೌರಾಣಿಕರು, ಕವಿಗಳು ಇವರುಗಳೊಂದಿಗೆ ವಿನೋದ ಗೋಸ್ಕಿ ನಡಸಬೇಕು. 
ಸಂಜೆಯ ವೇಳೆಯಲ್ಲಿ ಬೇಹುಗಾರರು ತಂದು ಹೇಳುವ ಸುದ್ದಿ ಸಮಾಚಾರಗಳನ್ನು 
ಕೇಳಿ ತಿಳಿದು, ಸಂಗೀತವನ್ನು ಆಲಿಸಬೇಕು. ರಾಶ್ರಿಯನ್ನು ಅಂತಃಪುರ ಸ್ತ್ರೀಯ 
ಕೊಂದಿಗೆ ಕಳೆಯಬೇಕು.” 


"ಆಮುಕ್ತಮಾಲ್ಯದ' ಕಾವ್ಯದಲ್ಲಿ ಶ್ರೀ ಕೃಷ್ಣದೇವರಾಯನು ರಾಜನೀತಿ 
ನಿರೂಪಣೆಯ ಸಂದರ್ಭದಲ್ಲಿ ನೀಡಿರುವ ಮೇಲ್ವಂಡ ನಿರ್ದೇಶನವನ್ನು ಸ್ವತಃ ಹೇಗೆ 
ಆನುಸರಿಸಿದ್ದನು ಎನ್ನುವುದಕ್ಕೆ ಈ ದಿನಚರಿ ಕೈಗನ್ನಡಿ ಆಗಿದೆ. ಮೇಲಿನ ಅವತರ 
ಣಿಕೆಯಲ್ಲಿ ಕಂಡು ಬಾರದ ಎಷ್ಟೋ ರಾಜನೀತಿಯ ಸಂಗತಿಗಳು. ಈ ದಿನಚರಿಯಲ್ಲಿ 


ಹೇಳಿರುವವು-"ಆಮುಕ್ತಮಾಲ್ಯದ?' ಕಾವ್ಯದಲ್ಲಿಯೂ ಹೇಳಿವೆ. 


ಮುನ್ನುಡಿಯಲ್ಲಿ ಗ್ರಂಥ ಸಂಪಾದಕರು ಹೇಳಿರುವಂತೆ, ಕೃಷ್ಣ ದೇವರಾಯನು 
ಪಟ್ಟಕ್ಕೆ ಬಂದ ವರ್ಷದಿಂದ, ಎಂದರೆ ಕ್ರಿ. ಶ. 1509 ರಿಂದ 1520 ರವರೆಗೆ ನಡೆದ 
ಪ್ರಮ:ಖ ಘಟಿನೆಗಳು-ಯುದ್ಧಗಳು, ಕೈಗೊಂಡ ತೀರ್ಥಯಾತ್ರೆಗಳು, ದಿನನಿತ್ಯದ 


* ಶ್ರೀ ಎಂ. ರಾಮರಾವ್‌ ಅವರು ಬರೆದೆ "ಕೃಷ್ಣದೇನರಾಯೆ' (ದೆಹಲಿಯ ನ್ಯಾಷನಲ್‌ 
ಬುಕ್‌ ಟ್ರಸ್ಟ್‌ನ ಇಂಗ್ಲಿಷು ಪ್ರಕಟನೆ, ೧೯೭೧, ಪು. ೫೫) ಪುಸ್ತಕದ ಆಧಾರದಿಂದ 
ಸಂಗ್ರಹಿಸಿದೆ. 


೫1೪ 


ಕಾರ್ಯಕ್ರಮ್ಮ ಒಡ್ಮೊಲಗದ ವಿವರಗಳು, ಸೈನ್ಯ ವಿವವೆಗಳು, ಮುಂತಾದ ಚಾರಿತ್ರಕ 
ಮೌಲ್ಯವುಳ್ಳ ಅನೇಕಾನೇಕ ಸಂಗತಿಗಳು ಬಿತ್ತರಗೊಂಡಿನೆ.* ಮುಕ್ಕು ತಿಮ್ಮಯ್ಯ, 

ಮುಂಶಾದ ಹಲವರಿಗೆ ಆಳ್ವಿಕೆಯ ವಿನರಗಳನ್ನು “ಹೇಳಿಕೊಂಡು ಬನ್ನಿ'' ಎಂದು ಈ 
ದಿನಚರಿಯ ಕೊನೆಯಲ್ಲಿ ಹೇಳಿದೆಯಷ್ಟೆ, ಹನ್ನೊಂದು ವರ್ಷಗಳ ಆಳ್ವಿಕೆಯ 
ವಿವರೆಗಳನ್ನು ಅವರಿಬ್ಬರೂ ಕೂಡಿ ಬರೆದರೇ, ಇಲ್ಲವೆ ಹೇಳಿ ಬರೆಯಿಸಿದರೆ, ಈ 
ಇಬ್ಬರಲ್ಲಿ ಬರೆದವನು (ಅಥವಾ ಹೇಳಿ ಬರೆಯಿಸಿದವನು) ಒಬ್ಬನೇಯೆ (ತಿಮ್ಮಯ್ಯ 
ಅಥವಾ ಮಲ್ಲಯ್ಯ) ಎಂಬುದು ಖಚಿತವಾಗಿ ತಿಳಿದು ಬರುವುದಿಲ್ಲ. ದೊರೆಯ ಅಪ್ಪಣೆ 
ಯಂತೆ ಈ ಇಬ್ಬರೂ ಬರೆದರು ಎಂದು ಊಹೆ ಮಾಡಲು ಅಡ್ಡಿಯಿಲ್ಲ. ತಿಮ್ಮಯ್ಯ 
ಮತ್ತು ಮಲ್ಲಯ್ಯ ಆಸ್ಚ್ರಾನದ ಕವಿಗಳು (ಗದ್ಯರಚನೆ ಮಾಡುವವರೂ ಕವಿಗಳೆ 
ಶಾನೆ, ನಮ್ಮ ಲಾಕ್ಷಣಿಕರ ಅಭಿಪ್ರಾಯದಲ್ಲಿ) ಎನ್ನುವುದು ಮಾತ್ರ ಈ ಕೃತಿಯಿಂದ 


ಸ್ಪಷ್ಟ. ಅಂದು ರೂಢಿಯಲ್ಲಿದ್ದ ಬಳಕೆಯ ಭಾಷೆಯಲ್ಲಿ ಈ ಕೃತಿ ನಿಗದಿತವಾಗಿದೆ. 


ವಿದೇಶಿ ಪ್ರವಾಸಿಗಳು ಮತ್ತು ಇತರ ಆಧಾರಗಳಿಂದ ಶ್ರೀ ಕೃಷ್ಣದೇವರಾಯನ 
ಆಳ್ವಿಕೆಗೆ ಸಂಬಂಧಪಟ್ಟಂತೆ ತಿಳಿದುಬರುವ ಮುಖ್ಯ ಸಂಗತಿಗಳನ್ನು. ಚಂತ್ರ ಗ ಗ್ರಂಥ 
ಗಳಿಂದ ತಿಳಿಯಬಹುದು. ಈ ಗ್ರಂಥದಲ್ಲಿ ಪ್ರಸಕ್ತವಾದ ಅವಧಿಯಲ್ಲಿ (1509- 
1916) ಜರುಗಿದ ಮುಖ್ಯ ಘಟನೆಗಳನ್ನು ಚಂತ್ರ ಗ್ರಂಥಗಳಿಂದ ಹೀಗೆ ಸಂಗ್ರಹಿಸ 
ಬಹುದು ; 


ಗ್ರಂಥಾರಂಭದಲ್ಲಿ ವಿದ್ಯಾರಣ್ಳರು ಶಾಲಿವಾಹನ ಶಕ 1125ರಲ್ಲಿ (ಎಂದರೆ 

. ಶ. 1203ರಲ್ಲಿ) ವಿದ್ಯಾನಗರವನ್ನು ಸ್ಥಾನಿಸಿದರು ಎಂದು ಹೇಳಿದೆ. ಆದರೆ 
ಬಾ ದಾಖಲೆಗಳಲ್ಲಿ ಸಾಮ್ರಾಜ್ಯ ಸ್ಥಾಪನೆಯ ವರ್ಷ 1336. ರಾಜ್ಯ 
ಸ್ಟ್ರಾ ಪನೆಯಾಗಿ ಆದ 29 ಪಟ್ಟಿಗಳು ಜರುಗಿ 300 ವರ್ಷಗಳು ಸಂದಮೇಲೆ ಕೃಷ್ಣ 
ರಾಯನ ಪಟ್ಟಿ ಎಂದು ಈ ದಾಖಲೆ ತಿಳಿಸುತ್ತದೆ ; ಎಂದರೆ, ಕೃಷ್ಣರಾಯನು ಪಟ್ಟಕ್ಕೆ 


* ದಿನಚರಿಯಲ್ಲಿ ಪ್ರಭವಾದಿಯಲ್ಲಿ ಕೃಷ್ಣದೇವರಾಯನಿಗೆ ಯುವರಾಜ ಪಟ್ಟಾಭಿಷೇಕ 
ಆಯಿತೆಂದೂ ವಿಜಯಯಾತ್ರೆ ಮುಗಿದ ಮೇಲೆ ಶ್ರೀಮುಖ ಸಂವತ್ಸರದಲ್ಲಿ ತೀರ್ಥಕಶ್ರೇತ್ವ 
ಗಳಿಗೆ ಭೇಟಿಕೊಟ್ಟು ವಿದ್ಯಾನಗರಕ್ಕೆ ಹಿಂದಿರುಗಿದ ಮೇಲೆ ಅಲ್ಲಿಯನರೆಗೆ ನಡೆದ ಸಂಗಶಿ 
ಗಳನ್ನು ಹೇಳುವಂತೆ ಕೃಷ್ಣದೇವರಾಯನು ಅಸ್ಪಣೆ ಮಾಡಿದನೆಂದೂ ಉಲ್ಲೇಖಿಸಿದೆ. ಎಂದ 
ಮೇಳೆ ಪ್ರಭವದಿಂದ ಶ್ರೀಮುಖದನರೆಗೆ 7 ವರ್ಷಗಳ (ಎಂದರೆ 1509 ರಿಂದ 1516ರ 
ವಕೆಗಿನ) ಸಂಗತಿಗಳು ಮಾತ್ರ ಹೇಳಿವೆ ಎಂದು ತಿಳಿಯಬೇಕಾಗುತ್ತದೆ. ಗಜಪತಿಯ ಮೇಲೆ 
ಫಿಜಯ ಸಾಧಿಸಿದ್ದು ಕ್ರ. ಶ, 1516 ಎಂದು ಈ ದಿನಚರಿ ದಾಖಲಿಸಿದೆ. ಇದು ವಿಚಾರಾರ್ಹ. 


.. 


ಬಂದದ್ದು, ಈ ದಾಖಲೆಯ ಪ್ರಕಾರ, 1503. ಆದಕ್ಕೆ ಕೃಷ್ಣದೇವರಾಯ ಪಟ್ಟಕ್ಕೆ 
ಬಂದದ್ದು 1509, ಅದೇ ರೀತಿ, ರಾಜ್ಯಸ್ಥಾಸನೆ ಆದ ಮೇಲೆ “360 ವರುಷ 
ನಿಂತೀತು” ಎಂದು ಈ ದಾಖಲೆಯ ಹೇಳಿಕೆ. ಎಂದಕ್ಕೆ 1636ರಲ್ಲಿ ರಾಜ್ಯ ಕೊನೆ 
ಗೊಂಡಿತು. ವಿಜಯನಗರ ಸಾಮ್ರಾಜ್ಯದ ಅಂತ್ಯ 1046. ಇದು ಭವಿಷ್ಯವಾಣಿಯ 
ಮಾತಾದದ್ದರಿಂದ, 10 ವರ್ಷದ ವ್ಯತ್ಯಾ ಸವನ್ನು ಗಮನಕ್ಕೆ ತಂದುಕೊಳ ) ಬೇಕಾಗಿಲ್ಲ. 
ಆದರೆ ರಾಜ್ಯದ ಶಂಕುಸ್ಥಾ ಪನೆ ಶಾಲಿವಾಹನ ಶಕ 1125ರ ಮೇಲೆ ಸಸ್ಯ ಪ್ರಭವ 
ಸಂವತ್ಸರದ ಚೈತ್ರ ಬಹುಳ 'ಅಮಾವಾಸ್ಯೆ ಎಂದಿರುವುದು ಪರಿಶೀಲನಾರ್ಹ. 


ಕೃಷ್ಣದೇವರಾಯನು ಪಟ್ಟಿ ಕ್ಕೆ ಬಂದದ್ದು 1503 ಎಂದಿರುವುದಕ್ಕೆ ಈ ರೀತಿ 
ಸಮಾಧಾನ ಹೇಳಬಹುದು : "ಈ ಪ್ರಭವಾದಿಯಲ್ಲಿ ಯುವರಾಯ ಪಟ್ಟಿ ವನ್ನು 
ಕೃಷ್ಣರಾಯರಿಗೆ ಮಾಡಬೇಕು ಯೆಂದು ಡಣಾಯಕರ ಕೂಡೆ ಯೆಂದಂಥಾದ್ದಕ್ಕೆ ವೀರ 
ನೃಸಿಂಹರಾಯರವರು | ತಾವು ಹಿರಿಯರಾದೆವು | ತಮ್ಮೋಪಾದಿಯಲ್ಲಿ ರಾಜ್ಯಪರಿ 
ಪಾಲನೆಯ ಮಾಡೋದಕ್ಕೆ ಕೃಷ್ಣ ರಾಯರವರಿಗೆ ಪಟ್ಟಾ ಭಿಷೇಕನ ಮಾಡಿ ಅಧಿಷ್ಠಾನ 
ಕರ್ತರ ಮಾಡು ಯೆಂದು ಪೊಳ್ಳೆ ಯ ವೇಳೆಯಲ್ಲಿ ಮುಡಿ, ಉಂಗುರವನ್ನು ಕೊಟ್ಟ ರು” 
ಎಂದಿರುವುದರಿಂದ, 1503ರಲ್ಲಿ ನೀರ | ಎಂಹಂಯ ಅಸೇಕ್ಷೆಯಂತೆ ಕೃಷ್ಣ ಹವ 
ರಾಯನಿಗೆ ಯುವರಾಜ ಪಟ್ಟಿ ವಾಯಿತು ಎಂದು ಭಾಷಿ ಬೇಕು, ಅದನ ವೀರ 
ನರಸಿಂಹನ ಪರವಾಗಿ ಕೃಷ್ಣದೇವರಾಯನೇ ವಾಸ್ತವವಾಗಿ ಆಡಳಿತ ಮಾಡತೊಡಗಿದನು. 
1509ರಲ್ಲಿ ವೀರನರಸಿಂ ಹನು ಕಾಲಾಧೀನನಾದ ಮೇಲೆ ಕೃಷ್ಣ ದೇವರಾಯನೇ ಸ್ವತಂತ್ರ 
ವಾಗಿ ಆಳತೊಡಗಿದನು.. ಎಂದು ಇಟ್ಟುಕೊಂಡರೆ ]503-1509ರ ನಡುವಣ 
ತಾ ಸಕ್ಕ ಪರಿಹಾರವನ್ನು ಜೆ ವುದು, 


ರಿ ೦ ೦ ೦ ರ 


ಹ್ಯಾ ತ 


ಈ ದಿನಚರಿಯಲ್ಲಿ ಮುಖ್ಯವಾಗಿ ನಿರೂಪಿತವಾಗಿರುವ ದಿಗ್ನಿಜಯಗಳು ಎರಡು : 
ಉತ್ತರದಿಂದ ದಂಡೆತ್ತಿ ಬಂದ ಬಹಮಥಿ ರಾಜ್ಯದ ಅರಸು ಸುಲ್ರಾನ ಮಹಮದ 
ಷಹ (11) ಮತ್ತು ಬಿಜಾಪೆರದ ಯುಸೂಫ್‌" ಅದಿಲ್‌ಖಾನರ ಸಂಯುಕ್ತ ಆಕ್ರಮಣ. 
ಈ ಆಕ್ರಮಣವನ್ನು ವಿಜಯನಗರದ ಸೈನ್ಯ ಎರಡು ಸಲ ಎದುರಿಸಿ, ಎರಡನೆಯ 
ಸಲ ಕೋವಿಲಕೊಂಡದ ಬಳಿ ಮುಸ್ಲಿಮರನ್ನು ಪೂರ್ತಿಯಾಗಿ ಸೋಲಿಸಿದುವು ; 
ಅದಿಲ್‌ಖಾನನು ಯುದ್ಧದಲ್ಲಿ ಮೃತನಾದನು ; ಮಕ್‌ಮದ" ಷಹನು ಬೀದರಿಗೆ ಓಡಿ 
ಹೋದನು. ಮುಸ್ಲಿಮರಲ್ಲಿ ಉಂಟಾದ ಗೊಂದಲದ ಪಂಸ್ಥಿ ತಿಯನ್ನು ಗಮನಿಸಿ, 
ಕೈಷ್ಣದೇವರಾಯನು ಕೃಷ್ಣ್ವಾ-ತುಂಗಭದ್ರೆ ನಡುವಣ ಪ್ರದೇಶಕ್ಕೆ ನುಗ್ಗಿ ರಾಯ 
ಚೂರನ್ನು ವಶಸಡಿಸಿಕೊಂಡನು (1512). ಬೀದರಿಗೆ ಓಡಿಹೋಗಿದ್ದ ಸುಲ್ತಾನ 
ಮಹನುದ್‌ ಷಹೆನು ಮಂತ್ರಿ ಅವಿಸಾರ್‌ ಬರೀದನ ಬಂದಿಯಾಗಿದ್ದನು. ಕೃಷ್ಣದೇವ 


೫೪] 


ರಾಯನು ಸುಲ್ತಾನನನ್ನು ಸೆಕಿಯಿಂದ ಬಿಡಿಸಿ, ಬಹಮನಿ ಗದ್ದುಗೆಯ ಮೇಲೆ ಅವನನ್ನು 
ಕುಳ್ಳಿರಿಸಿ, ಮುಸ್ಲಿಮರು ತಲೆ ಎತ್ತದಂತೆ ವತಾಡಿ, “ಯವನರಾಜ್ಯಸ್ಥಾ ಪನಾಚಾರೈ ಔ 
.. ಬಿರುದನ್ನು, ಧರಿಸಿದನು. ಅನಂತರೆ ಉನ್ಮತ್ಮೂರು ಗಂಗರಾಜನು ಪ್ರತಿ 
ಭಟಿನೆ ತೋರಲು ಅವನ ಮೇಲೆ ದಂಡೆತಿ, ಆಆ ಅನನ ಅಧೀನದಲ್ಲಿದ್ದ ಪೆನು 
ಕೊಂಡ, ಶ್ರೀರಂಗಪಟ್ಟಣ, ಶಿವನಸಮುದ್ರಗಳನ್ನು ಸ್ವಾಧೀನ ಪಡಿಸಿಕೊಂಡನು, 
ದಿನಚರಿಯಲ್ಲಿ ಈ ಎಲ್ಲ ದಂಡಯಾತ್ರೆಗಳ ನಿರೂಪಣೆ ಹಿಂದು ಮುಂದಾಗಿ (ಎಂದರೆ, 
ಮೊದಲು ಉಮ್ಮತ್ತೂರು ದೊರೆಯ ವಿರುದ್ಧ, ಆಮೇಲೆ ಮುಸ್ಲಿಮರೆ ವಿರುದ್ಧ) 
ಉಲ್ಲೆ (ಖಗೊಂಡಿವೆ. 


ಮುಹ್ಲಿಮರ ಪ್ರಭಾವವನ್ನು ನಿರ್ಣಾಮ ಮಾಡಿದೆ ಮೇಲೆ, ಕೃಷ್ಣ ದೇವರಾಯನ 
ದೃಷ್ಟಿ ಓರುಂಗಲ್ಲಿನ (ಒರಿಳ್ಸಾದ) ಗಜಸತಿ ಪ್ರತಾನರುದ್ರ ದೇವನ ಕಡೆಗೆ ಹರಿಯಿತು. 
ಪ್ರತಾರರುದ್ರನು ಬಹಳ ಬಲಶಾಲಿ; ಅನೇಕ ಕೋಟಿಕೊಶ,ಲ ಗಿರಿದುರ್ಗಗಳ ಅಧಿ 
ಪತಿ; ಅಜೇಯ-ಎನಿಸಿದ್ದವನು. ಈ ಬಗೆಗೆ ದಿನಚರಿಯಲ್ಲಿ ವಿವರ ಪೂರ್ಣವಾದ 
ಪ್ರೆರಾವೆ ದೊರೆಯುತ್ತದೆ. ಅವನ ಅಧೀನದಲ್ಲಿದ್ದ ಪೊಡಶ"ಪಾತ್ರ'ರ ಹೆಸರುಗಳು 
ದಿನಚರಿಯಲ್ಲಿ ಉಸ್ಲೇಖಗೊಂಡಿವೆ.* ಪ್ರಲೋಭನೆಯಾಗಿ ಅವರಿಗೆ "ಕಳಿಸಿಕೊಟ್ಟ 16 
ಅನರ್ಫರಕ್ನಾಭರಣಗಳ ಹೆಸರುಗಳೂ ಇಲ್ಲಿ ನಮೂಡಾಗಿವೆ. ಗಜಪತಿಯೊಂದಿಗೆ 
ನಡಸಿದೆ ಮಹಾಯುದ್ಧವು. 1913-19186 ವಕೆಗೆ ದೀರ್ಫೆವಾಗಿ ನಡೆಯಿತು. 
ಗೆಜಪತಿಯೊಡನೆ ನಡೆದ ಹೋರಾಟದ ಹಿನ್ನೆಲೆಯ ಚಿತ್ರಣವು ಚರಿತ್ರ ಗ್ರಂಥಗಳಲ್ಲಿ 
ದೊರೆಯದ ಒಂದೆರಡು ಸ್ವಾರಸ್ಕದ ಸಂಗತಿಗಳನ್ನು ಒಳಗೊಂಡಿದೆ. ಓರುಗಲ್ಲಿನ 
ಗಜಪತಿ ಪ್ರಶಾಪರುದ್ರನಿಗೂ ದೆಹಲಿ ಸುಲ್ಮಾನನಿಗೂ ವೈರ ಮಸೆದು ಸುಲ್ಮಾನನು 
ಓರುಗಲ್ಲಿಗೆ ಮುತ್ತಿಗೆ ಹಾಕಿದನು. ಗಜಪತಿ ಹನ್ನೆರಡು ವರ್ಷ ಹೋರಾಡಿದನು. 
ದುರ್ಗದೊಳಗಿನ ಆಸಾರ ಮುಂಶಾದ ಸಾಮಗ್ರಿ ತೀರಿಹೋಗಲು, ಗಜಪತಿ ಹೊರ 
ಹೊರಟು ಹೋರಾಡಿದನು; ಸುಲ್ತಾನನಿಗೆ ಸೆರೆ ಸಿಕ್ಕಿದನು. ಸುಲ್ಮಾನನು ಅವನನ್ನು 
ದೆಹಲಿಗೆ ಕರೆದೊಯ್ದನು. ಸುಲ್ತಾನನ ತಾಯಿ ಗಜಪತಿಯನ್ನು ನೋಡಲು ಅಪೆ: ಕ್ಷೆ 
ಪಟ್ಟಳು, ಅವಳ ನಿದ್ರೆ ಯಲ್ಲಿ ಪ್ರತಾಸರುದ್ರನು ಈಶ್ವ ರನಂತೈೆ, ಅನನ ಬಾಹ್ಯ ಚಿಹ್ನೆ 
ಗಳೊಡನೆ ಕಾಣಿಸಿಕೊಂಡನು. ಇಂತಹ ರೊರೆಯನ್ನು ಹಿಡಿದು ತರುಪುಳು ಸರಿ 
ಯಲ್ಲ ಎಂದು ಆಕೆ ಸೂಚಿಸಲು ತಾನು ನಿದ್ರೆ ಹೋಗುವಾಗ ನೋಡು ಎಂದು 
ಶಾಯಿಗೆ ತಿಂಿಸಿದನು. ಅದರಂತೆ ನೋಡಿದಾಗ ತಾಯಿಗೆ ಸುಲ್ತಾನನು ಶೇಷಶಾಯಿ 
ಯಾಗಿ ವಿಷ್ಠುವಿನಂತೆ ಕಂಡನು. ಆಕೆಗೆ ಅಶ್ಚರ್ಯ. ಮಹಿಮೆಯಲ್ಲಿ ಇಬ್ಬರೂ ಸಮಾನರು 


*ರಿಸ್ಸುದಲ್ಲಿ ಈಗಲೂ “ಮಹಾಪಾತ್ರ” ಎಂಬ ಉಪನಾಮವು ಬಳಕೆಯಲ್ಲಿದೆ. 


೩೪11 


ವಂದು ಎಣಿಸಿ "ಪ್ರಕಾನೆ ರುನ್ರಗಿಗೆ ಸಹೆಕಂಕ್ರಿ ಭೋಜನೆ ಮಾಡಿಸಿ, ಸನ್ಮಾನ 
ಬಹುಮಾನಗಳನ್ನು ಮಾಡಿ ಓರುಗಲ್ಲಿಗೆ ಕಳಿಸಿಕೊಟ್ಟಿರೆ. ಕೀರ್ತಿ ಶಾಶ್ವತವಾಗಿ ಉಳಿ 
ಯುವುದಲೆ ಎಂದು ಸಲಹೆ ವರಾಡಿದಳು. ಸುಲ್ತಾನನು ಹಾಗೆಯೆ ಮಾಡಿದನು. 
'ಬೇಹುಗಾರರಿಂದ ಕೇಳಿ ತಿಳಿದ ಈ ಸಂಗತಿಯನ್ನು ಕೃಷ್ಣದೇವರಾಯನಿಗೆ ಅವನ 
ಆಪ್ತರಾದ ಓಲಗೆದೆ ಸಾಮಾಜಿಕರು ತಿಳಿಸುತ್ತಾರೆ. ಅಂದಿನ ದಿನಗಳಲ್ಲಿ ದಿಳ್ಳಿ 
ಸುಲ್ತಾನನ ಹಾಗೂ ಪ್ರತಾಪೆ ರುದ್ರನ ಮೆಹಿಮೆಯ ಬಗ್ಗೆ ಜನೆಜನಿತವಾಗಿ ಹಬ್ಬಿದ್ದ 
ಪ್ರತೀತಿಯೋ ಇಲ್ಲವೆ ದಿನಚರಿಯನ್ನು ಬರೆಯಿಸಿದವರೇ ಕಟ್ಟಿದ ಕತೆಯೋ ಎನ್ನು 
ವುದನ್ನು ನಿಶ್ಶಯಿಸುವುದಕ್ಕೆ ಅಧಾರೆವೇನೂ ಇಲ್ಲ. ಅದು ಹೇಗೇ ಇರಲಿ, ಪ್ರತಾಪ 
ರುದ್ರನ ಮಹಿಮೆಯೆನ್ನ್ನು ಅತಿಶಯ ಮಾಾಡಿ ಹೇಳಿದರೆ ಅವನನ್ನು ಗೆದ್ದೆ ಕೃಷ್ಣದೇವ 
ರಾಯನ ಮಹಿಮೆಯೂ ಇಮ್ಮಡಿಸಿದಂತಾಗುವುದು ಎನ್ನುವುದು ಈ ಸ್ಮಪ್ನ 
ಪ್ರಸಂಗದ (ಪು. 29) ಉದ್ದೇಶವಾಗಿರುವ ಹಾಗೆ ಕಂಡುಬರುತ್ತದೆ. ಅಂತೆಯೇ, 
ಗಜಪತಿಯನ್ನು ಕೊಲ್ಲಲು ಅವನ ಶತ್ರುಗಳು ಜಗನ್ನಾಥನ ಪೂಜಾರಿಯನ್ನು ಒಳ 
ಹಾಕಿಕೊಂಡು ಶೀರ್ಥದಲ್ಲಿ ವತ್ಸನಾಭಿ ವಿಷವನ್ನು ಬೆರೆಸಿ ಗಜಪತಿಯನ್ನು ಕೊಲೆ 
ಮಾಡಲು ಯತ್ನಿಸಿದಾಗ, ಅವನು ವಿನಬೆರಸಿದ ತೀರ್ಥವನ್ನು ಸೇವಿಸಿ ವಿಷವನು& 
ಜೀರ್ಣಿಸಿಕೊಂಡ ಪ್ರಕರಣವೂ ಆತನ ಮಹಿಮೆಯನ್ನು ಹೆಚ್ಚೆ ಸುವುದಾಗಿದೆ. 


ಗಜಪತಿಯ ದೈವಭಕ್ತಿ, ಶೌರ್ಯ ಪ್ರತಾನಗಳುು, ರಾಜನೀತಿಜ್ಞತ್ಕೆ, ಅವನ 
ಆಧೀನರಾದ ಷೋಡಶ ಪಾತ್ರರ ಶಕ್ತಿಸಾಮರ್ಥ್ಯಗಳು-- ಈ ಎಲಬ್ಬವುಗಳ ವರ್ಣನೆ 


ಸವಿವರವಾಗಿ ಸ್ವಾರಸ್ಯ ಪೂರ್ಣವಾಗಿ ಸಾಗಿದೆ. (ಪು. 31-37). 


ಗಜಪತಿಯನ್ನು ಸತ್ತ್ವ ಸಂಸನ್ನನಾಗಿ ಮಾಡಿ ಅವನ ವ್ಯಕ್ತಿತ್ವವನ್ನು ಕೃಷ್ಣ 
ಜೀವರಾಯನ ವ್ಯಕ್ತಿತ್ವಕ್ಕೆ ಸರಿದೊರೆಯಾಗಿ ಮಾಡಿದೆ. ಇಂಥ ಸಮಾನಸ್ಥಂದನನ್ನು 
ಗೆದ್ದದ್ದರಿಂದ ಕೃಷ್ಣೆ ರಾಯನ ವ್ಯಕ್ತಿತ್ವದ ಬಣ್ಣವೂ ಏರಿದೆ. ಕೃಷ್ಣದೇವರಾಯ 
ಮದುವೆ ಆಗುವುದು ಗಜಪತಿಯಂಥ ಶೂರನ ಮಗಳನ್ನು. 


ಕೃಷ್ಣದೇವರಾಯನ ವೃಕ್ತಿತ್ವ 


ಅಳಾಗಲಿ ಅರಸಾಗಲಿ, ಅತನ ವ್ಯಕ್ತಿತ್ವ ಹೊಮ್ಮಿ ಬೆಳಕಿಗೆ ಬರುವುದು 
ಆತನ ನಡೆನುಡಿಗಳೆ ಮೂಲಕ. ಈ ಬಖೈೈರಿನ ಕರ್ತರು ಇದನ್ನು “ಕೃಸ್ಣರಾಯರ 
ದಿನಚರಿಯ ಕೃತ್ಯಗಳ ವಿಸ್ತಾರ” ಎಂದು ಕರೆದಿರುವುದರಿಂದ್ಕ ಕೃಷ್ಣ ದೇವರಾಯನ 
ಗೈನೆ ಗರಿಮೆ ಹಿರಿಮೆಗಳನ್ನು ಬಿತ್ತರಿಸುವುದೇ ಇದರೆ ಮುಖ್ಯ ಉದ್ದೇಶವಾಗಿ 
ಕಾಣುತ್ತದೆ. 


೩1೪111 


ಕೃಷ್ಣ ದೇವರಾಯನೇ ರಚಿಸಿರುವ "ಅಮುಕ್ತಮಾಲ್ಯದ'ವು ಪರಮವಿಷ್ಣ್ನು 
ಛಕ್ತನುದ ವಿಷ್ಣುಚಿತ್ತನ ಕಥೆಯನ್ನು ಮಹಾಕಾವ್ಯದ ಪ್ರಕಾರದಲ್ಲಿ ನಿರೂಪಿಸುತ್ತದೆ. 
ಈ ಕೃತಿಗೆ "ವಿಷ್ಣು ಚಿತ್ತೀಯ' ಎಂಬ ನಾಮಾಂತರವೂ ಉಂಟು, ಇದರಲ್ಲಿ ವಿಷ್ಣು 
ಚಿತ್ತ (ಪೆರಿಯಾಳ್ವಾರ್‌), ಅವನಿಗೆ ದೊರೆತ ಹೆಣ್ಣುಮಗು ಶೂಡಿಕುಡುತ್ತಮ್ಮ 
(ಆಂಡಾಳ್‌ ಮತ್ತು ಗೋದಾದೇವಿ ಎಂಬುದು ಅವಳ ನಾಮಾಂತರಗಳು), ಅವಳ 
ಭಕಿ, ಪರವಶತೆ, ಕಟ ಕಡೆಯಲ್ಲಿ ಅವಳು ಶ್ರೀರಂಗನಾಥನಲ್ಲಿ ಸಾಯುಜ್ಯ ಹೊಂದು 
ವುದು, ವಿಷ್ಣು ಚಿತ್ತನು ಪಾಂಡ ತರಾಜನಿಗೆ ವಿಶಿಸಾ ಸದ್ರೈತ ಸಿದ್ಧಾಂತದ ಪ್ರಕಾರ ವಿಷ್ಣು 
ಪಾರಮೃವನು ಸ ಬೋಧಿಸಿ ಪಾಂಡ್ಯ ರಾಜನಾದ (ಶೈವ) ಮತ್ಯ್ಯದ್ವಜನನ್ನು ವಿಷ್ಣು 
ಭಕ, ಫೆಸ್ನಾಗಿ ಮಾಡಿದ್ದು- ಇವು. ವರ್ಣಿತವಾಗಿರುವ ಮುಖ್ಯ ಸಂಗತಿಗಳು. ಇವು 
ಗಳನ್ನೊಳಗೊಂಡ ಕಥಾಭಿಕ್ಕಿಯಲ್ಲಿ ಪ್ರಾಶಂಗಿಕವಾಗಿ ಯಾಮುನಾಚಾರ್ಯರು ತಮ್ಮ 
ಮಗನಿಗೆ ರಾಜನೀತಿಯನ್ನು ಬೋಧಿಸುತ್ತಾರೆ. ಈ ರಾಜನೀತಿಯ ಪ್ರಕರಣದಲ್ಲಿ 
“ರಾಜನ ದಿನಚರಿ” ಹೇಗಿರಬೇಕೆಂಬ ವಿವರಣೆ ಅಡಕವಾಗಿದೆ. ಕೃಷ್ಣ ದೇವರಾಯನು 
ಇನು ಅನುಶರಿಸುತ್ತಿದ್ದ ದಿನಚರಿಯನ್ನೇ ಯಾಮುನಾಚಾರ್ಯರ ಮುಖೇನ ಹೇಳಿ 
ದಂತಿದೆ. "ಅಮುಕ್ತಮಾಲ್ಯದ'ದ ರಾಜನೀತಿಯ ಕೆಲವು ಅಂಶಗಳೂ, ದಿನಚರಿಯ 
ಅನೇಕ ವಿವರಗಳೂ ಪ್ರಸ್ತು ತ ದಿನಚರಿ ಕೃತಿಯಲ್ಲಿ ಪ್ರತಿಬಿಂಬಿತವಾಗಿದೆ ಎನ್ನಲಡ್ಡಿ 
ಯಿಲ್ಲ. ಈ ಕೃತಿಯ 'ಸರ್ಕಕಿ "ಅಮುಕ್ತ, ಮಾಲ ದ'ವನ್ನು ಓದಿಕೊಂಡಿದ್ದು ಆದರೆ 
ಪ್ರಭಾವಕ್ಕೆ ಒಳಗಾಗಿದ್ದರೋ ಇಬ್ಬವೆ ಕೃಷ್ಣ ಡ್‌ ದಿನನಿತ್ಯದ ಕಾರ್ಯಚಟು 
ವಓಕೆಗಳನ್ನು ಸಾಕ್ಷಾತ್ತಾಗಿ ಬಜ್ಲವರಾಗಿದ್ದು ಅವುಗಳನ್ನು ಯಥಾವತ್ತಾಗಿ ವರ್ಣಿ 
ಸಿರುವಕೋ ಹೇಳುವುದು ಕಷ್ಟ. ಈ ದಿನಚರಿಯಲ್ಲಿ ಕೃ ತಿಕರ್ಶ್ತರು ಕೃ ಷ ನ ರಾಯನು 
ಬಹಮನಿ ರಾಜ್ಯದ ತುರುಷ್ನ 'ರೊರೆಗಳನ್ನೂ ಗಜಪಕಿಪ ಪ್ರಶಾಶ ರುದ ನನ್ನೂ ಯುದ್ಧ 
ದಲ್ಲಿ ಸೋಲಿಸಿ ಜಯ ಪಡೆದದ್ದನ್ನು ಪ್ರಧಾನವಾಗಿ ನಿರೂಪಿಸಿದ್ದಾರೆ. ಹೀಗಿರುತ್ತ 
ಈ ಕೃತಿಯನ್ನು *ಕೃಷ್ಣ ದೇವರಾಯ ವಿಜಯ' ಎಂದು ಕರೆದರೊ ತಪ್ಪಾಗುವು 
ದಿಲ್ಲ. ಈ ವಿಜಯಕ್ಕೆ ಜಂಗಮ ಜಯಸ್ತಂಭವೋ ಎನ್ನುವಂತೆ, “ಗಜಪತಿ ತನ್ನ 
ಕೌಮಾಾರಿತಿಯನ್ನು ಧಾರೆಯೆರೆದು ಕೊಟ್ಟ ನು.೫ 


ಕೃಷ್ಣದೇವರಾಯನು ಮನುಧರ್ಮಶಾಸ್ತ್ರ ಕೌಟಲ್ಯನ ಅರ್ಥಶಾಸ್ತ್ರ ಶುಕ್ರನೀತಿಸಾರ 
1 ಲಾವ ಧರ್ಮಶಾಸ್ತ್ರ ಗ್ರಂಥಗಳನ್ನೊ ಅರ್ಥಶಾಸ್ತ್ರ ಗ್ರಂಥಗಳನ್ನೂ ಓದಿ 
ಕೊಂಡಿದ್ದನು. ತಾನು ಬಲ್ಲ ರಾಜನೀತಿಯನ್ನು ತನ್ನ ಚೈತ್ರ ಯಾತ್ರೆಗಳ ಸಂದರ್ಭ 
ದಲ್ಲಿಯೂ ರಾಜ ಫಭಾರಕ್ರೆ ಮದಲ್ಲಿಯೂ ಅನುಸರಿಸುತ್ತಿದ್ದನು. ಶತ್ರುಗಳ ಚಲ 
ವಲನಗಳನ್ನು, ಸಂಚುಹೊಂಡುಗಳನ್ನು ಬೇಹುಗಾರೆರ ಮೂಲಕ ತಿಳಿದ್ಕು ಆಪ 
ರಾದ ಮಂತ್ರಿಗಳೊಂದಿಗೆ ಮಂತಾ ್ರ್ರಾಕೋಚನೆ ಮಾಡಿ, ಸಮಯಕ್ಕೆ ತಕ್ಕಂ 


೫೭ 


ಚತುರುಪಾಯಗಳನ್ನು ಪ್ರಯೋಗಿಸಿ, ಶತ್ರುಗಳನ್ನು ಸ್ವಾಧೀನಕ್ಕೆ ತಂದುಕೊಳ್ಳುತ್ತಿ 
ದ್ವನು. ಶತ್ರುಗಳ ಸೈನ್ಯಬಲಗಳ ಅಂಕಿಅಂಶಗಳನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ 
ತನ್ನ ಸೈನ್ಯದ ದಳಗಳನ್ನು ಹೆಚ್ಚಿಸಿಕೊಳ್ಳುತ್ತಿದ್ದನು. ಸ್ವತಃ ವಿದ್ವಾಂಸನೂ ಕವಿಯೂ 
ಆದದ್ದರಿಂದ ವಿದ್ವಾಂಸರಿಗೂ ಕವಿಗಳಿಗೂ ಆಶ್ರಯವಿತ್ತಿದ್ದನು, ದೈವ ಬ್ರಾಹ್ಮಣ 
ರಲ್ಲಿ ಅಸಾರ ಭಕ್ತಿ, ತನ್ನ ಯಶಸ್ಸಿಗೆ ದೈವಕೃಪೆಯೇ ಕಾರಣ ಎಂದು ನಂಬಿದ್ದ 
ರಿಂದ ದಿಗ್ವಿಜಯ ಪೂರ್ವದಲ್ಲೂ ದಿಗ್ವಿಜಯಾನಂತರವೂ ಪ್ರಸಿದ್ಧ ದೈವಸನ್ಸ್ನಿಧಿಗಳಾದ 
ತೀರ್ಥಕ್ಷೇತ್ರಗಳಿಗೆ ಹೋಗಿ ದೇವರ ಸೇವೆ ಮಾಡುತ್ತಿದ್ದತು. ಅಚ್ಚ ಶ್ರೀವೈಷ್ಣವ 
ನಾದರೂ ಎಲ್ಲ ಮತಧರ್ಮಗಳನ್ನೂ ಸಮದೃಷ್ಟಿ ಯಿಂದ ಕಾಣುತ್ತಿದ್ದನು. ಜ್ಯೋತಿಷ 
ಶಕುನಾದಿಗಳಲ್ಲಿ ನಂಬಿಕೆ ಇಟ್ಟಿದ್ದನು. ಬೆಳಗ್ಗೆ ನಿದ್ರೆಯಿಂದ ಎದ್ದ ಕ್ಷಣದಿಂದ 
ತೊಡಗಿ ರಾತ್ರಿ ಮಲಗುವವರೆಗೂ ನಿತ್ಯಕರ್ಮಗಳನ್ನು ನಿಷ್ಠೆಯಿಂದ ಆಚರಿಸುತ್ತ 
ನುಡಿದಂತೆ. ನಡೆದುಕೊಳ್ಳುತ್ತಿದ್ದನು, ಶಕ್ತಿತ್ರಯಗಳೂ ಅವನಲ್ಲಿ ಮನೆಮಾಡಿ 
ಕೊಂಡಿದ್ದುವು. ಯುದ್ಧವೀರನಾಗಿದ್ದುದಲ್ಲದೆ ದಾನ ದಯಾವೀರನೂ ಆಗಿದ್ದನು. 
ಭಕ್ತನಾಗಿದ್ದರೂ ಭೋಗಿ, ಒಂದು ಮಾತಿನಲ್ಲಿ, ಪುರಾಣ ಪ್ರಸಿದ್ಧ ರಾಜರಂತೆ 
ಕೃಷ್ಣ ದೇವರಾಯ ಒಬ್ಬ ಆದರ್ಶ ಪ್ರಭು. ಅವನ ಆದರ್ಶ ವ್ಯಕ್ತಿತ್ವದ ಸುಳುವು 
ಹೊಳವುಗಳೆಲ್ಲ ಈ ಅಪೂರ್ವ ಕೃತಿಯಲ್ಲಿ ಹಾಸುಹೊಕ್ಕಾಗಿ ಬಂದಿವೆ. ಯಾವ 
ದೃಷ್ಟಿಯಿಂದ ನೋಡಿದರೂ ಇದೊಂದು ಅಮೂಲ್ಯ ಐತಿಹಾಸಿಕ ದಾಖಲೆ ಎಂಬಲ್ಲಿ 
ಸ್ವಲ್ಪವೂ ಸಂದೇಹವಿಲ್ಲ. 

ಪ್ರಮಾಣ ದೃಷ್ಟಿಯಿಂದ ಕೃತಿ ಸಣ್ಣದು. ಆದರೆ ಅದರಲ್ಲಿ ಅಡಗಿರುವ 
ವಿಷಯದ ವ್ಯಾಪಿ,ಯನ್ನು ಗಮನಿಸಿದರೆ ದಿನ ದಿನದ"ಕೃತ್ಯಗಳ ವಿಸ್ಪಾರ'ಎಂಬ ಮಾತು 
ಈ ಕೃತಿಗೆ ಸಲ್ಲುತ್ತದೆ. ಕೃತಿಯ ಘಟನೆಗಳನ್ನು ಸ್ಥೂಲವಾಗಿ ಹೀಗೆಸಂಗ್ರಹಿಸಬಹುದು: 
ವೀರನರಸಿಂಹರಾಯನ ಅರ್ಥಾತ್‌ ಕೃಷ್ಣದೇವರಾಯನ ಪ್ರಾತಃಕಾಲದ ದಿನಚರಿ 
(ಪು. 1-3) ; ವಿದ್ಯಾರಣ್ಯರಿಂದ ರಾಜ್ಯಸ್ಥಾ ಪನೆಯಾದ ಸಂಗತಿ (ಪು. 3-5); 
ಕೃಷ್ಣದೇವರಾಯನ ಪಟ್ಟಾಭಿಷೇಕ (5-6); ಅಪ್ಪಾಜಿ ಮಂತ್ರಿ ರಾಜನೀತಿಯನ್ನು 
ಬೋಧಿಸಿದ್ದು (ಪು. 7.9 : ಇಲ್ಲಿ "ಅಮುಕ್ತಮಾಲ್ಯದ?ದ ಪ್ರಭಾವವನ್ನು ಗುರುತಿಸ 
ಬಹುದು); ನೆರೆ ರಾಜ್ಯಗಳ ವಿಚಾರವನ್ನು ತಿಳಿಯಲು ಬೇಹುಗಾರರೆನ್ನು ಕಳಿಸು 
ವ್ರದು (ಪೆ. 10); ಕೃಷ್ಣದೇವರಾಯನು ರಾಶ್ರಿಯ ವೇಳೆ ನಗರ ಶೋಧನೆ 
ಮಾಡಿದ್ದು (ಪು. 11); ಅರಮನೆಯ ಬೊಕ್ಕಸದ ಲೆಕ್ಕಗಳ ತನಿಖೆ (ಪು. 12); 
ಚತುರಂಗ ಬಲಾಬಲಗಳ ತನಿಖೆ (ಪು. 13-17); ತುರುಷ್ಕರಾಜರ ಪಟ್ಟಿಣ 
ಗಳಲ್ಲಿಯ ನಿದ್ಯಮಾಾನದ ವರ್ಣನೆ (ಪು, 18-22); ಅವರ ಮೇಲೆ ದಂಡೆತ್ತಿಕೊಂಡು 
ಹೋಗುವ. ಬಗೆಗೆ ಮಂತ್ರಾಲೋಚನೆ, ಯುದ್ಧ ಸಿದ್ಧತೆ (23-28) ; ದೆಹಲಿ 


೩೩ 


ಸುಲ್ತಾನನು ಓರುಗಳ್ಲಿಗೆ ಮುತ್ತಿ, ಗೆ ಹಾಕಿದ್ದು, ದೆಹಲಿ ಸುಲ್ತಾನ ಮತ್ತು ಗಜಪತಿಗಳ 

ಜನಮೆಯ ವರ್ಣನೆ (ಪು. 29-30); “ಪ್ರಿರುಷೋತ್ತ ಮ ನಗರದ (ಈಗಿನ ಪೂರಿ 
ಹಾಕಾ ವರ್ಣನೆ (ಪೆ. 31- 33); ಗೋದಾವರೀ ತೀರದಲ್ಲಿ ಗಜಪತಿ ಜಗ 
ನ್ನಾಥನನ್ನು ಅರ್ಚನೆ ಮಾಡಿದ ವಿವರ, ಪೋಡಶ ಪಾತ್ರರ ಸಾಹಸ ಪರಾಕ್ರಮ 
ವ್ಯಕ ಪಟ್ಟಿದ್ದು (ಸೆ 34-35) ; ಓರುಗಲ್ಲಿನ ಕೂ ಮನೆಗಳಲ್ಲಿ ಜಟ್ಟಿ ಳು 
ಸಾಮು ಮಾಡುವುದರ ವರ್ಣನೆ (ಪು. 36) ; ತುರುಕರ ಮೇಲೆ ಸಾಧಿಸಿದ ಬಟಟ 
(ಸು. 37-41); ಕೈಸ್ತ ದೇವರಾಯ ಗಜಪತಿಯ ಮೇಲೆ ದಂಡೆತ್ತಿ ಬರಬಹುದು 
ಎಂದು ಶಂಕಿಸಿ, ಅತನ ಸೈನ್ಯವನ್ನು ಎದುರಿಸಲು ಸೋಡಶ ಪಾತ್ರರನ್ನು ಸಜ್ಜು 
ಗೊಳಿಸಿದ್ದು (42-46); ಈ ಸಂಗತಿಯನ್ನು ತಿಳಿದು ಕೃಷ್ಣ ಕೀವರಾಯನು ಚಿಂತಾ 
ಕ್ರಾಂತನಾದದ್ದು, ಅಸ್ಪಾಜಿಯೊಡನೆ. ಮಂತ್ರಾ ಲೋಚನೆ, ದಾನಭೇದೋಪಾಯ 
ಗಳಿಂದ ಪೋಡಶ ಪಾತ್ರರನ್ನು ನಿಷ್ಟ್ರ್ರಯರನ್ನಾಗಿ ವಾಡ್ಕಿ ಅನಂತರ ಗಜಪತಿಯ 
ಮೇಲೆ ಬೀಳಬೇಕು ಎಂದು ಅನ್ಫಾಜಿ ಸಲಹೆಮಾಡಿ ಅದರಂತೆ ಕಾರ್ಯನಡಸಿದ್ದು -- 
ಪರಿಣಾಮವಾಗಿ, ಸೋಡಶ ಪಾತ್ರರು ಶಂತಮ್ಮ ದುರ್ಗಗಳಿಗೆ ಹೊರಟುಹೋಗಲು 
ಗಜಪತಿ ನಿಶ್ಚಹಾಯಕನಾದುದನ್ನು ತಿಳಿದು ಕೃಷ್ಣ ದೇವರಾಯನು ಶರಣಾಗತನಾದ 
ಗಜಪತಿಯೊಡನೆ ಹೋರಾಡದೆ ಒಪ್ಪಂದ ಮಾಡಿಕೊಂಡು, ಪಟ್ಟುನೂರು ಸೀಹಾದ್ರಿ 
ಯಲ್ಲಿ ಜಯಸ್ಮಂಭವನ್ನು ಹಾಕಿಸ್ಕಿ ಗಜಪತಿಯ ಮಗಳನ್ನು ಮದುವೆನಿಂದು 
ಕಲುಬುರ್ಗಿ ಕೋಟಿಯನ್ನು ಸಾಧಿಸಿ ವಿದ್ಯಾನಗರೆಕ್ಕೆ ಒಂದಿರುಗುವ ಮುನ್ನ ತಿರುಪತಿ 
ಮೊದಲಾದ ತೀರ್ಥಕ್ಷೇತ್ರಗಳಿಗೆ ಹೋಗಿ, ವಿದ್ಯಾನಗರಕ್ಕೆ ಹಿಂದಿರುಗಿ, ಓಲಗ 
ಕೊಟ್ಟಿದ್ದು, ಮುಂತಾದ ಸಂಗತಿಗಳ ವಿವರಗಳು (47-58). 

ಮುಸಲ್ಮಾನ ದೊರೆಗಳ ಹೆಸರುಗಳು, ಯುದ್ಧಗಳ ಕಾಲಗಳ ಆನುಪೂರ್ವಿ, 
ಚತುರಂಗ ಸೈನ್ಯದ ಲೆಕ್ರವಿವರೆ ಮುಂತಾದ ಕೆಲವು ಸಂಗತಿಗಳ ವಿಚಾರದಲ್ಲಿ ಚರಿತ್ರೆ 
ಯಲ್ಲಿ ಹೇಳಿರುವುದಕ್ಕೂ ಇಲ್ಲಿ ತಿಳಿಸಿರುವುದಕ್ಕೂ ಆಲ್ಬ ಸ್ವಲ್ಪ ವ್ಯತ್ಯಾಸಗಳು 
ಕಂಡುಬಂದರೂ ಈ ದಿನಚರಿಯ ಒಕ್ಕಣೆ ಬಲುವ.್ಟಿಗೆ ವಸ್ತು,ನಿಷ್ಕವಾದ ದಾಖಲೆ 
ಯಾಗಿ ಪರಿಣಮಿಸಿದೆ, ಕೃಷ್ಣದೇವರಾಯನೆ ಮೊದಲ ಹತ್ತು ವರ್ಷಗಳ ಆಳ್ವಿಕೆಯ 
ಮುಖ್ಯ ಘಟನೆಗಳನ್ನು ಪ್ರತ್ಯಕ್ಷದರ್ಶಿಯ ವರದಿಯ ರೀತಿಯಲ್ಲಿ ನಿರೂಪಿಸುತ್ತದೆ. 
ದು ದಿನಚರಿ ಕೃಷ್ಣದೇನರಾಯನ ಆಳ್ವಿಕೆಗೆ ಸಂಬಂಧಸಟ್ಟಿಂತೆ ಚರಿತ್ರ ಗ್ರಂಥಗಳಲ್ಲಿ 
ಕಾಣಸಿಕ್ಕದ ಗಗ ವಿಚಾರಗಳನ್ನು ಹೇಕುತ್ತರಳಾರ ಎಂಹಾಹಿಕ ವತಾಲ ವುಳ್ಳ ದ್ದಾ 
ಗಿಜಿ; ಚರಿತ್ರೆಯ ನಿದಾ ಫರ್ಥಿಗಳು ಅಧ್ಯಯನ ಮಾಡಲು ಯೋಗ್ಯವಾಗಿದೆ. ಬ 
ದ್ಹೆರೊ, ವಿಶಿಷ್ಟವಾದ "ಗದ ಭಶೈಲಿಯ ಈ ಕೃತಿಯಲ್ಲಿ ಸಾಹಿತ್ಯಗುಣಲೇಪವೂ 
ಸಹೃದಯರಿಗೆ ಗೋಚರಿಸಿ ಇರದು. ಇಲ್ಲಿಯ ಶಬ್ದಪ್ರಯೋಗಗಳೂ ಗಮನಾಹ 
ವಾದದ್ದರಿಂದ, ಸ್ಥಳನಾಮಗಳು ವ್ಯಕ್ತಿನಾಮಗಳು ಇತರ ಶಬ್ದಗಳು ಇವುಗಳನಃ 


೫1 


ಸಂಗ್ರಹಿಸಿ ಅನುಬಂಧನಾಗಿ ಕೆಟ್ಟಿದೆ. ಇವು ಅಂದಿನ ಉಚ್ಛಾರಣೆಯ ರೂಪದಲ್ಲಿಯೇ 
ಪ್ರಯೋಗ ಟೆ ಸ್ವಳನಾಮ- “ವ್ಯಕ್ತ, ನಾಮಗಳ ಅಧ್ಯಯನ ಪ್ರಾರಂಭವಾಗಿರುವ 
ಈ ಕಾಲದಲ್ಲಿ ಇವು ಅಧ್ಯಯನ ಸಾಮಗ್ರಿಯನ್ನು ಒದಗಿಸುತ್ತವೆ. 


ಹಸ್ತೆಪ್ರೆತಿಯ ಸ್ವರೂಪ 


ಕಡೆಯ ಗರಿ ಅಲ್ಲಲ್ಲಿ ಸ್ವಲ್ಪ ಮುರಿದುಹೋಗಿರುವುದನ್ನು ಬಿಟ್ಟರೆ ಗರಿಗಳು 
ತಕ್ಕಮಟ್ಟಿ ಗೆ ಸುಸ್ತಿ ತಿಯಲ್ಲಿವೆ. ಪ್ರತಿ ಗರಿಯಲ್ಲಿಯೂ ಸರಾಸರಿ 9 ಸಾಲುಗಳಿದ್ದು, 
ಪ್ರತಿ ಸಾಲಿನಲ್ಲಿಯೂ ಸರಾಸರಿ 35 ಅಕ್ಷರಗಳಿವೆ. ಗರಿಗಳ ಸಂಖ್ಯೆ 63; 10ಯ 
ಅಳತೆ-ಉದ್ದ 22 ಸೆಂಓವಿನಾಟಂಉ, ಅಗಲ 4.7 ಸೆಂ. ಮಾ. ಸೆರವಣೆಗೆ ಸ್ಫುಟ 
ವಾಗಿದ್ದು, ಹೆಚ್ಚು ಕಷ್ಟವಿಲ್ಲದೆ ಓದಬಹುದಾಗಿದೆ. ಸಾ ಪ್ರಾರಂಭದಲ್ಲಿ 
“ಶ್ರೀ ರಾಮಾನುಜಾಯನಮಃ” ಎಂದಿರುವುದರಿಂದ, ಶ್ರೀನೈಸ್ಟನ ಮತಾನುಯಾ 
ಯಿಯಾದ ಶ್ರೀ ಕೃಷ್ಣದೇವರಾಯನ ಅಸ್ಪಣೆಯ ಸ ಭೆ ಬರೆದದ್ದಾ ದ್ವರಿಂದ ಹಾಗೆ 
ಬರೆದಿಜೆಯೋ ವೆ ಇದನ್ನು ಬರೆದ `ಬಿಪಿಕಾ? ಶ್ರೀವೈಷ್ಣನ ಮತಾನುಯಾ 
ಯಿಯೋ ಹೇಳಬರುವಂತಿಲ್ಲ. ಇದನ್ನು ಹೇಳಿ ಬರೆಯಿಸಿದನಿಬ್ಬ ರೂ (ಮುಕ್ಟು 
ತಿಮ್ಮಯ್ಯ ಮತ್ತು* ಮಾದಯ್ಯ*ನವರ ಮಲ್ಲಯ್ಯ) ಕೃಷ್ಣ | ದೇವರಾಯಕೆ ಓಲಗದ 
"ಕವೀಶ್ವರರು' ಎಂದು ಗ್ರಂಥದಲ್ಲಿಯೇ ಉಲ್ಲೆ ವಿದಿ. ಣ್ಯ ಕ್ಯೂ ಆ ಕಾಲದ ಆಡು 
ನುಡಿಯ ಗದ್ಯ ವೇ ಬಳಕೆಯಾಗಿದ್ದ ರೂ ನೀತಿಪದ್ಯಗಳು, ಶ್ಲೊ ೇಕಗಳು ಉದಾಹೃತ 
ವಾಗ "ಭೂ ಒಂದೆರಡು. ಕಡೆ ಚಂಪೂ ಕಾವ್ಯಗಳ. ಸಂಸ್ಕೃತ ಬಾಸ 
ಭೂಯಿಷ್ಯ ಶೈಲಿಯ ವಾಕ ಕ್ರಿಗಳಿರುವುದರಿಂದಲೂ ಇಬ್ಬರು ಕವೀಶ್ವರರಲ್ಲಿ ಒಬ್ಬರು 
ಹೇಳಿ ಬರೆಯಿಸಿದ್ದು ಎಂಬಲ್ಲಿ ಬ್ಬ ಹಸ್ತಪ್ರ "ಯಲ್ಲಿ ರಿರಿಕಾ ಸ್ಟಾಲಿತ 
ಗಳೂ ವೈಲಕ್ಷಣ್ಯ ಗಳೂ ಹೇರಳವಾಗಿವೆ. ಆದ್ದರಿಂದ ಕೃತಿ ಕೃಷ್ಣದೇವರಾಯನ 
ಸಮಕಾಲೀನವೇ ಆದರೂ ನಮಗೆ ದೊರಕಿರುವ ಹಸ್ತಪ್ರತಿ ಮೂಲ ಮಾತೃಕೆಯ 
ನಕಲಾಗಿರುವ ಸಂಭವವೇ ಹೆಚ್ಚು. ಅಕಾರ ಇರಬೇಕಾದ ಕೆಲವು ಪದಗಳು ಬಳಕೆ 
ಯಾಗಿದ್ದು, ಅಕಾರ ಇಲ್ಲದಿರುವುದರಿಂದ ಕೃತಿ 16ನೆಯ ಶತವಮನಾನದ್ದಾದರೊ ಪ್ರತಿ 
ಇನ್ನೂ ಈಚಿನದು-- ಬಹುಶಃ 11-18 ನೆಯ ಶತಮಾನದ್ದು, ಎನ್ನಬೇಕಾಗುತ್ತದೆ. 


ಪಾಠಸ್ತರೂಪ; ಪರಿಷ್ಕರಣ 
ಸಾಧಾರಣವಾಗಿ ಎಲ್ಲ ಹಸ್ತಪ್ರತಿಗಳಲ್ಲಿಯೂ ಕಂಡು ಬರುವ *ೆಲವು ಲಿಪಿ 


* (ದೌಕಾರಾಕ್ಷರ ಸ್ಪಷ್ಟವಾಗಿ ಲಿಖಿತವಾಗಿಲ್ಲವಾದ್ದರಿಂದ "ಮಾರಯ್ಯ ಎಂದು ಓದಿ 


೫೩11 


ಲೇಖನ ವೈಲಕ್ಷಣ್ಯಗಳು ಈ ಹಸ್ತಪ್ರತಿಯಲ್ಲಿಯೂ ಕಂಡು ಬರುತ್ತವೆ; ಅವು 
ಯಾವುವೆಂದರೆ ;.. 
೧. "ಯ' ಶ್ರುತಿ: ಇ ಈ ಎಐ ಸ್ತರಗಳು ಬಿಡಿಯಾದ ರೂಪದಲ್ಲಿದ್ದಾಗ 
ಯ ಕಾರವಾಗಿ ಉಚಾರಣೆಯಾಗಿ ಹಾಗೆಯೇ ಲಿಖಿತವಾಗುತ್ತವೆ. ಉದಾ., ಇದ್ದಾರು 
ು ಯಿದ್ದಾರು, ಇಲ್ಲ ಯಿ್ಲ. ಇಲ್ಲಿಗೆ 2: ಯಿಲ್ಲಿಗೆ,ಎಂದು 2 ಯೆಂದು ೫» ಯಂದು 
(ಈ ಹಸ್ತಪ್ರತಿಯಲ್ಲಿ ಈ ರೂರ ಇದ್ದು, "ಯೆಂದು' ಎಂದು ಮಾರ್ಪಡಿಸಿದೆ.) 
ಏಕಾಂಬರ  ಯೆಕಾಂಬರ. 
"ವ ಶ್ರುತಿ: ಉ, ಊ, ಒ, ಓ ಸ್ವರಗಳು ವಕಾರವಾಗಿ ಮಾರ್ಪಡು 
ತ್ತವೆ; ಉದಾ, ಉಂಟಾಗಿ 2» ಪುಂಟಾಗಿ, ಓಲಗ 2 ವೋಲಗುಾ ವಾಲಗ ಇತ್ಯಾದಿ. 


ಇಂಥ ಸಂದರ್ಭಗಳಲ್ಲಿ, ಸರಿಯಾದ ಶಬ್ದರೂಪಕ್ಕೆ ಕ್‌ತ್ರಿರವಾದ “ಯ' 
ಶ್ರುತಿ "ವ' ಶ್ರುತಿ ಸಹಿತವಾದ ರೂಪಕ್ಕೆ ಶಬ್ದಪ್ರಯೋಗಗಳನ್ನು ಹಸ್ತ ಪ್ರತಿಯಲ್ಲಿ 
ತಿದ್ದು ಪಾಟು ಮಾಡಲಾಗಿದೆ. 

"ಉ' ಸ್ವರದೊಂದಿಗೆ (ಆಗಮವಾಗಿ ಇಲ್ಲವೆ ಸಹಜವಾಗಿ) "ವ ಕಾರ ಇರ 
ಬೇಕಾದಲ್ಲಿ "ವ' ಕಾರವನ್ನು ಬಿಟ್ಟು "ಉ' ಕಾರ ಸಹಿತವಾಗಿ ಪ್ರಯೋಗಿಸಿರುವುದು : 
ನಾಉ (ನಾವು), ನಡಉತ, (ನಡೆವುತ್ತ), ದಿವಸಊ(ದಿವಸವೂ) ,ಕೆಲಉ (ಕೆಲವು), 
ಇತ್ಯಾದಿ. 

೨, ಸಂಯುಕ, ವೈಂಜನಾಕ್ಷರಗಳ ಪೂರ್ವವ್ಯಂಜನೆ ಸ್ಥಾನದಲ್ಲಿ ಬಿಂದುವಿನ 
ಪ್ರಯೋಗ : ತಂನ (ತನ್ನ), ನಿಂನ (ನಿನ್ನ), ಅನಿಶಂನು (ಅನಿತನ್ನು), ಇತ್ಯಾದಿ. 

೩. ಸಾಧಾರಣವಾಗಿ ದೀರ್ಥ ಸ್ವರೆ ಚಿಹ್ನೆಗಳನ್ನು ಕೊಡಬೇಕಾದ ಕಡೆ 
ಕೊಡದೆ ಇರುವುದು : ಕೆಳಿಕೊ (ಕೇಳಿಕೊ), ಕಿರ್ತಿ (ಕೀರ್ತಿ), ಅಬಿಪೆಕ (ಅಭಿಷೇಕ), 
ನಿಉ (ನೀವು), ಇತ್ಯಾದಿ. 

೪. ಸ-ಶ-ಷ ಭೇದ ವಿವಕ್ಷೆ ಇಲ್ಲದಿರುವುದು, ಅಲ್ಪಸಾ,ಣ ಮಹಾಪ್ರಾಣ 
ಗಳ ಸ್ಟಾ ನಪಲ್ಲಟ--ಇವೂ ಸಾಮಾನ್ಯ ; ಉದಾ, ವಿಸೆಸ (ವಿಶೇಷ), ಸಿಬಿ (ಶಿಬಿ), 
ಇದ್ಭಾರೆ (ಇದ್ದಾರೆ), ಬೂಷಣ (ಭೂಷಣ), ಲೆಬ್ಬ (ಲೆಕ್ಕ) ಇತ್ಯಾದಿ. 

೫. ಕ್ರಿಯಾನದಗಳ ಪ್ರೇರಣಾರ್ಥಕ ಇಸು ಪ್ರತ್ಯಯದ ಮುಂದೆ ಕಾಲ 
ವಾಚಕ ಪ್ರತ್ಯಯಗಳು, ಆಖ್ಯಾತ ಪ್ರತ್ಯಯಗಳು, ಇವುಗಳಲ್ಲಿ "ದ? ಕಾರಕೈ 
"ಶೆ? ಕಾರೆ ಮತ್ತು ವಿವೃತವಾಗಿ ಬರೆಯುವುದಕ್ಕೆ ಬದಲಾಗಿ ಸಂವೃತವಾಗಿ ಬರೆಯು 
ವುದು; ಇರಿಸ್ತರಾದ ಕಾರಣ (ಇರಿಸಿದರಾದ ಕಾರಣ), ಪರಾಮಾರಿಸ್ತಿದ ಕಾರ್ಯ 
( ಪರಾಮರಿಸಿದ ಕಾರ್ಯ), ಇತ್ಯಾದಿ; ವಾಲಗಿಸ್ತರು (ಓಲಗಿಸಿದವರು);, ಈ ಪ್ರಯೋಗ 


೫111 


ಗಳೆ ರೂಸಸಾಮ್ಯದಿಂದಾಗಿ ನಾಮಪದಗಳ ಷಸ್ಠಿವಿಭಕ್ತಿ ರೂಪಗಳಲ್ಲೂ ದಕಾರಕ್ಕೆ 
ಶಕಾರಾದೇಶ ಕಂಡುಬರುತ್ತದೆ: ಬೊಕ್ಕಸ್ತ (ಬೊಕ್ಕಸದ), ಇತ್ಯಾದಿ. 


ನಡುಗನ್ನಡ ಕಾನ್ಯಗಳಲ್ಲಿ ಕಂಡು ಬರುವ ಕ್ರಿಯಾಕೊಸಗಳೂ ಕಂಡು 
ಬಂದಿವೆ ; ಬಾಹ ( ಲೈ ಬಹ ಇಇ ಬಪ್ಪ ಎಾಬರುವ),ಹೋಹ(ಸೋಪ) ಹೋಗುವ), 
ಇತ್ಯಾದಿ, 

ಇನ್ನೂ ಇಂತಹ ಎನ್ಟೋ ಲಿಪಿಕಾರ ವಿಶಿಷ್ಟ ಶಬ್ದಪ್ರಯೋಗಗಳನ್ನು ಪಟ್ಟಿ 
ಮಾಡಬಹುದು. ಮೂಲ ಪಾಠದ ಸ್ವರೂಪವನ್ನು ಅನಗತ್ಯವಾಗಿ ಶಿಷ್ಟ ಪ್ರಯೋ 
ಗಾನುಗುಣ್ಯವಾಗಿ ತಿದ್ದುವ ಗೋಜಿಗೆ ಹೋಗಿಲ್ಲ. ಇಂಥ ಪ್ರಯೋಗಗಳನ್ನು ಅಲ್ಪ 
ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಹಾಗೆಯೇ ಉಳಿಸಿಕೊಂಡಿದೆ. ಓದುಗರಿಗೆ ಅರ್ಥ 
ಕ್ಲೇಶಕ್ಕೆ ಎಡೆಗೊಡಬಹುದಾದ ಇಲ್ಲವೆ ಅರ್ಥಶೂನ್ಯವೋ ವಿಪರೀತಾರ್ಥವೋ ಆಗ 
ಬಹುದಾದ ಸಂದರ್ಭಗಳಲ್ಲಿ ಮಾತ್ರ ಮೂಲಸಾಠವನ್ನು ತಿದ್ದುವ ಯತ್ನಮಾಡಿದೆ. 
ಉದಾ., “ನಂಬಿದವರ ನಿರುತ ಯೆಂದು” ಎಂಬ ಪಾಠದಲ್ಲಿ "ನಿರುತಕ್ಕೆ "ದಿಟ್ಕ ಸತ್ಯ? 
ಎಂಬ ಅರ್ಥವಿದ್ದು, ಸಂದರ್ಭಕ್ಕೆ ಹೊಂದುವುದಿಲ್ಲ. ಪ್ರಕರಣಬಲದಿಂದ "ನೀರು ತಾ 
ಎಂದು ತಿದ್ದಿದೆ (ಪು. 13). ಇಂಥಲ್ಲಿ, ಮೂಲಪಾಠವನ್ನು ಅಡಿಯಲ್ಲಿ ಕೊಟ್ಟಿದೆ. 


ಇದು ಏಕೈಕ ಹಸ್ತಪ್ರತಿ ಆದ್ದರಿಂದ ಸಾಠಾಂತರದ ಪ್ರಶ್ನೆಯೇ ಉದ್ಭ ವಿಸಿಲ್ಲ. 


ಉಪಕಾರ ಸ್ಮರಣೆ 


ಶ್ರೀ ಕೃಷ್ಣದೇವರಾಯನ ದಿನಚರಿಯನ್ನು ಕೇಳಿದ ಕೂಡಲೆ ಪ್ರತಿಷ್ಠಾನದ 
ಮೇಲಣ ಅಭಿಮಾನದಿಂದ ಪ್ರಕಟನೆಗಾಗಿ ಹಸ್ಮಪ್ರತಿಯನ್ನು ನಕಲು ವಾಡಿ ತಮ್ಮ 
ಸಾರವತ್ತಾದ "ನುಡಿ? ಯೊಂದಿಗೆ ಕಳಿಸಿಕೊಟ್ಟಿ ದ್ವಲ್ಲದೆ ಓಲೆಗರಿಯ ಹಸ್ತಪ್ರತಿಯನ್ನೂ 
ಪ್ರತಿಷ್ಠಾನಕ್ಕೆ ಕೆಟ್ಟು ಮಹೋಪಕಾರ ಮಾಡಿದ್ದಾರ್ಕೆ ಡಾ|| ವಿ. ಎಸ್‌. ಎಸ್‌. 
ಆಚಾರ್‌ ಅವರು, ಈ ಅಪೂರ್ವ ಕೃತಿ ಕನ್ನಡ ಬಾರದ ಇತಿಹಾಸಜ್ಞ ವಿದ್ವಾಂಸರ 
ಗಮನಕ್ಕೂ ಬರಬೇಕೆಂಬ ಉದ್ದೇಶದಿಂದ ಅವರು ತಮ್ಮ ಮುನ್ನುಡಿಯನ್ನು ಇಂಗ್ಲಿಷಹಿ 
ನಲ್ಲೂ ಬರೆದು. ಕೊಟ್ಟು ಉಪಕಾರ ಮಾಡಿದ್ದಾರೆ. ಇವರಿಗೆ ನಮ್ಮ ತುಂಬು 
ಹೃದಯದ ಧನ್ಯವಾದಗಳು. ಈ ವಿಚಾರದಲ್ಲಿ ಪ್ರತಿಷ್ಠಾನದ ಸದಸ್ಯರೂ ಹಿತೈಷಿ 
ಗಳೂ ಆದ ಶ್ರೀ ಕೆಳದಿ ಗುಂಡಾಜೋಯಿಸರ ನೆರವು ಚಿರಸ್ಮರಣೀಯ, ಅವರಿಗೂ 
ನಮ್ಮ ಕೃತಜ್ಞತೆಯ ವಂದನೆಗಳು, ಪ್ರತಿಷ್ಠಾನದ ಕಾರ್ಯಕರ್ತರೇ ಆದ ಶ್ರೀ ನಾ, 
ಗೀತಾಚಾರ್ಯ ಅನರು ಅಚ್ಚೆನಮನೆ ಪ್ರತಿ ತಯಾರಿಸುವುದು, ಪಾಠ ಪರಿಸ್ಕರಣ, 
ಅನುಬಂಧಗಳ ತಯಾರಿಕೆ, ಅಚ್ಛಿನ ಕರಡು ತಿದ್ದುವುದು ಮುಂತಾದ ಗ್ರಂಥ 


೩೫೬1೪ 


ಸಂಪಾದನೆಯ ಎಲ್ಲ ಕೆಲಸಗಳಲ್ಲೂ ಸಕ್ರಿಯವಾಗಿ ಪಾಣಿಗೊಂಡಿದ್ದಾರೆ, ಆತನೆ 
ಶ್ರೇಯಸ್ಸನ್ನು ಕೋರಿ ಅತ ನೀಡಿದೆ ನೆರವನ್ನು ಮೆನೇ ಪೂರ್ವಕವಾಗಿ ನೆನೆಯುತ್ತೇನೆ. 

ಡಾ| ಸೂರ್ಯನಾಥ ಕಾಮತ್‌, ಗೋಖಲೆ ಸಾರ್ವಜಸಿಕ ವಿಚಾರ ಸಂಸ್ಥೆ, 
ಡಾ|| ಎಂ. ಚೆದಾನಂದಮೂರ್ತಿ, ಇವರೆ ಸಮಯೋಚಿತ ಸಹಾಯವೂ ಸ್ಮರಣೀಯ. 

ತಿರುಪತಿ ತಿರುಮಲ ದೇವಸ್ಥಾನದ ಅಧಿಕಾರಿಗಳು ಶ್ರೀ ಕೃಷ್ಣ ದೇವರಾಯನೆ 
ಪ್ರತಿಮೆಯ ಛಾಯಾಚಿತ್ರದ ಪ್ರತಿಯನ್ನು ಕಳುಹಿಸಿಕೊಟ್ಟು ಸಹಕರಿಸಿದ್ದಾರೆ. 
ಇವರಿಗೂ ನಮ್ಮ ವಂದನೆಗಳು. 

ನಾವು ಕೊಟ್ಟಿ ತೊಂದರೆಯನ್ನು ಸಹಿಸಿಕೊಂಡು ಶ್ರದ್ಧೆಯಿಂದ ಮುದ್ರಣ 
ಕಾರ್ಯ ಮಾಡಿಕೊಟ್ಟ ಸ್ವತಂತ್ರ ಮುದ್ರಣಾಲಯದ ಶ್ರೀ ಎನ್‌. ರಾಘವೇಂದ್ರ 
ಅವರಿಗೆ ಕೃತಜ್ಞತೆ ತಿಳಿಸಿದರೆ ಉಪಚಾರದ ಮಾಠಾಗದು. 


ಬೆಂಗಳೂರು ಎಂ. ವಿ ಸೀತಾರಾಮಯ್ಯ 
೨-೩೧೯೮೩ 


ತ 


1 
6 


2) | 


ದೇವರಾಯ ಮತ್ತು ಅತನ ಮಡದಿಯರು 
ನಾಯಾಚಿತ್ರ ; ಓ. ಓ, ಡಿ, ಕೃಪೆ 


(೮೫ 
ಡ್ಹ 
೩೬ 


ಡಿ 


ಹಾ“ ಉದ 


10 


1. 


ಇಕಾ 
193 ಗೆ. 


ತ್ತ 
ಇಟಟ... ಪ 


ಕೃಷ್ಣ ದೇವರಾಯನ ದಿನಚರಿಯ ಓಲೆಗರಿಯ ಲಿಸಿಯ ಮಾದರಿ 


ಶ್ರೀ ಕೃಷ್ಣದೇವರಾಯನ ದಿನಚರಿ: 


ಶ್ರೀಮತೇ ರಾಮಾನುಜಾಯ ನವಂಃ 
| ಕೃಷ್ಣರಾಯರ ದಿನಚರಿಯ ಕೃತ್ಯಗಳ ವಿಸ್ತಾರ 
ಶ್ರೀ 

ವಿದ್ಯಾನಗರದಲ್ಲಿ ಕೃಷ್ಣ ರಾಯರು | ವಿದ್ಧಾನಗರದಲ್ಲಿ ವೀರನರಸಿಂಹರಾಯೆ 
[ರ] ವರು | ಬ್ರಾಂಹೀ ಮುಹೂರ್ತದಲ್ಲಿ ಯೆದ್ದು | ಚದ್ಭರ ನಾನತಾವಳಿಗಳನ್ನು । 
ಅಧ್ಯಾತ್ಮ ಸಂಕೀರ್ತನೆಗಳನ್ನು | ಪಾಂಡವ ವನಿತೆಯನ್ನು |! ಗಜೇಂದ್ರ ಮೋಕ್ಷ 
ವನ್ನು ಭರತ ಸಾವಿತ್ರಿಯನ್ನು | ಭಾಗವತವನ್ನು | ಮುಚುಕುಂದ ಸ್ತೋತ್ರ 
ಮೊದಲಾದುವನ್ನೂ | ಸಂಜಯ ನೀತಿ । ವಿದುರ ನೀತಿ | ಚಾಳುಕ್ಯ ನೀತಿ ವೈರಾಗ್ಯ 
ಶತಕ | ನೀತಿ ಶತಕ | ವಧ್ಯಸೀತಿ ಮೊದಲಾದಂಥಾ | ರಾಜನೀತಿಗಳನ್ನು ಕೇಳಿದಂಥಾ 
ವರಾಗಿ |  ಕಪಿಲಥೇನುವನ್ನು ಸ್ಪರ್ಶಮಾಡಿ | ಜೋಡು ಬ್ರಾಂಹ್ಮರನ್ನು ನೋಡಿ 
ಕಳುಹಿಸಿ! ಮುಜ [ಖ?]ಮಜ್ಜನ ನಾಮತೀರ್ತ್ನವಾಗಿ। ಕುಳಿತುಕೊಳ್ಳ ಲಾಗಿ!ನೂರೆಂಟಿ 
ತಿರುಪತಿಯಿಂದ ತೀರ್ತ್ನ ಪ್ರಸಾದಂಗಳ* ಯೆಪ್ಪತ್ತೇಳು ಶಿವಸ್ಥಾ ನಗಳಿಂದ ಗಂಧ 
ಪ್ರಸಾದಂಗಳ್‌ ಬರಲಾಗಿ | ಪ್ರತ್ಯುತ್ಥಾ ನವಂ ಮಾಡಿ ತೆಗೆದುಕೊಂಡು | ಶಿರಸಾವಹಿಸಿ 
ಕೊಂಡು | ಸ್ಮಳಾಂತರದಿಂದ ಬಂದಂಥಾ ಅಚಾರ್ಯ ಪುರುಷರನ್ನೂ ಆರಾಧ್ಯ ಫೀಠ 
ದವರುಗಳನ್ನೂ ಕುಳಿತುಕೊಳ್ಳ ಹೇಳಿ ನಿಯಾಮಕವ ಮಾಡಿ | ಅಷ್ಟಸ್ವಯಂ ವ್ಯಕ್ತ 
ರಾದಂಥಾ | ಶ್ರೀರಂಗ | ಶ್ರೀಮುಷ್ಣ! ವೆಂಕಟಾಚಲ | ತೋತಾದ್ರಿ ಮೊದಲಾದಂಥಾ 
ಸ್ಥಳಗಳಿಗೆ | ತುಂಬು ಪಡಿತರವನ್ನು ನಿತ್ಯೋತ್ಸವಗಳನ್ನು ಕಡಮೆಯಿಲ್ಲದ ಹಾಗೆ 
ನಡದು ಬಹದೆ ಯೆಂದು ಕೇಳಲಾಗಿ | ಅದಕ್ಕೆ | ಆಚಾರ್ಯ ಪುರುಷರು ! ದೇವರವರ 
ಪ್ರತಾ[ಪ] ದಿಂದ ಆ ಸ್ಥಳಾಂತರದಲ್ಲಿ ಯಿದ್ದ | ಮುದ್ರೆಕರ್ತರು | ಕಡಮೆ ಬಾರದ 
ಹಾಗೆ ನಡೆಸುತಾ, ಯಿದ್ಭಾರಾಗಲಾಗಿ | ನೂರೆಂಟು ತಿರುಪತಿಗಳಲ್ಲು | ನಿತ್ಯೋತ್ಸವ 
ನಡೆಯುತ್ತಾ. ಯಿದ್ಧಿತೂ ಯೆಂದು! ಆಚಾರ್ಯ ಪುರುಷರು | ಪೃಥಿವ್ಯಪ್ನೇ 
ಜೋವಾಯುರಾಕಾಶಾತ್ಮರಾದ | ಯೇಕಾಂಬರೆನಾಥ | ಜಂಬುಲಿಂಗೇಶ್ವರ | ಅರುಣಾ 
ಚಲೇಶ್ವರ | ಕಾಳಹಸ್ಮೀಶ್ವರೆ | ಚಿದಂಬರ ಮೊದಲಾದ ಯೆಪ್ಸತ್ತೇಳು ಶಿವಸ್ಥಾನಂ 
ಗಳಲ್ಲಿಯೂ | ಹದಿನೆಂಟು ಶಕ್ತಿ,ಸ್ಥಾನಂಗಳಲ್ಲಿಯೂ | ತುಂಬು ಪಡಿತರಗಳನ್ನೂ | 
ಉಂಟಾಗಿಯಿರುತ್ತಿದ್ದರು ಯೆಂದು | ಆರಾಧ್ಯರಾದಂಥಾನರು ತಿಳುಹಲಾಗಿ । ಧರ್ಮಾ 
ಸನದ ಧರ್ಮಯ್ಯನ ಕರೆಕಳುಜಿಸಲಾಗಿ | ಆತನು ಬಂದು ಬಿನ್ನಹಂ ಮಾಡಿದ್ದು | 
ಡೇವರ ಅಪ್ಪಣೆ ಪ್ರಕಾರ | ತಿಗುಳಾಣ್ಯದಲ್ಲಿ ಉಂಟಾದಂಥ ಅಗ್ರಹಾರಗಳು | ತೆಲುಂ 


ಶಿ 
ಗಾಣ್ಯ | ಮೊರಸನಾಡು | ಕರ್ನಾಟಕ | ಮೇಲುನಾಡು | ಘಟ್ಟದ ಸೀಮೆ | 


1 ಅಧ್ಯಾತ್ಮ 2 ನಡಯಿತ್ತಾ 


2 


ಚೋಳನೇಶ ! ಸಾಂಡ್ಕದೆ*ಶ | ಮಲೆಯಾಳ ದೇಶ ಮೊದಲಾದ ದೇಶಗಳಲ್ಲಿ ಉಂಟಾ 
ದಂಥ |! ಅಗ್ರಹಾರಗಳು । ಅವಧಿ ಆತಂಕವಿಲ್ಲದೆ | ನಿಶ್ಯಕರ್ಮಾನುಷ್ಠಾನನಿರತರಾಗಿ | 
ಬುಗ್ಬೇದೆ ಯಜುರ್ವೇದ | ಸಾಮನೇದ ಅಥರ್ವಣನೇದಂಗಳನ್ನು ಮಾಡಿಕೊಂಡು ೬ 
ಅತಿಥಿಸತ್ತಾರೆ ಸಂತರ್ಪಣವ ಮಾಡಿಕೊಂಡು ಸುಖದಿಂದಿರುತಿ,ದ್ದರು ಯೆಂದು ಬಿನ್ನಹಂ 
ಮಾಡಲಾಗಿ | ರಾಯರನರು ಕೇಳಿದಂಥನರಾಗಿ | ದಣಾಯಕರ ಕರೆಸಲಾಗಿ | ಆತನೂ 
ಬಂದು ಕಾಣಿಸಿಕೊಂಡು ಸಿಂಹಾಸನದ ರಾಜ್ಯದಲ್ಲಿ ಯಿರುವಂಥ ! ಗಿರಿದುರ್ಗ | ಸ್ಥಳೆ 
ದುರ್ಗ | ಜಲದುರ್ಗ | ಯಾ ದುರ್ಗಗಳ ಕಾವಲು ಕಟ್ಟಿಳೆ | ಪಾರಿ ಬೀಗಮುದ್ರೆ 
ಗಳು ಸ್ವಾಮಿಯವರ ಪ್ರತಾಪದಿಂದ ' ಅತಿಜತನವಾಗಿ ಯಿದ್ದವು | ಸಾಮಂತರಾಜ 
ಕಾರ್ಯಗಳು 3ವಿಶೇಷ`ವಿಲ್ಲಾಯೆಂದು | ಬಿನ್ನಕ್‌ಂ ಮಾಡಲಾಗಿ | ತಳವಾರ ಜಂಗ 
ಮಯ್ಯನು ಬಂದು ! ರಾಯರವರಿಗೆ | ಅಡ್ಡಬಿದ್ದು | ಡಣಾಯಕರ ಕಾಡೆ ವಿದ್ಯಾ 
ನಗರದಲ್ಲಿ! ಹೊರ ಪಾಳ್ಯದಲ್ಲಿ ಕಾನಲನರು ಅತಿಜತನವಾಗಿ ಕಾದುಕೊಂಡು ಯಿದ್ದರು। 
ಪಟ್ಟಣದೊಳಗೆ ಯಿದ್ದಂಥ ಕದಿನೆಂಟುಬಣದವರು ಏ ಅತ್ಯಂತ ಸಂತೋಷ 
ಹೃದಯರಾಗಿ | ಅತಿವಿಭವದಿಂದ | ನಿತ್ಯ ಕಲ್ಯಾಣ | ಪಚ್ಚೆದೋರಣ | ಉಂಟಾಗಿ 
ಯಿದ್ದರು ಯೆಂದು ಬಿನ್ನಹಂ ಮಾಡಲಾಗಿ | ಡಣಾಯಕರವರು *ೇಳಿ| ರಾಯರಿಗೆ 
ಬಿನ್ನಹಂ ಮಾಡಿದರು | ವಿಠ್ಠಲ ವಿರೂಪಾಕ್ಟರ ಸ್ಥಳದವರು | ಸ್ವಾಮಿ ನಿತ್ಯೋತ್ಸವಕ್ಕೆ 
ಕಡಮೆಯಿಲ್ಲದೆ * ನಡೆವುತ್ತಾಯಿದ್ದಿದೆ * | ಯೆಬ್ಲ ನಿರೂಪಾಕ್ಷರಿಗೆ ಧ್ವಜಾರೋಹಣ 
ವಾಗಿ | ಯಿಂದು ರಥೋತ್ಸವ ಆ ರಥೋತ್ಸವಕ್ಕೆ ದೇವರವರು ಚಿತ್ರೈಹಿ ದೇವತಾ 
ದರ್ಶನವನ್ನು ಮಾಡಬೇಕು ಯೌಂದು ಬಿನ್ನಹ್‌* ಮಾಡಲಾಗಿ | ಡಣಾಯಕರು | 
ಆ ರೀತಿಯಲ್ಲೇ ರಾಯರವರು ಬರುತ್ತಾ ಇದಾರು | ರಥಾರೂಢರಾದ ಸಂಗಡಲೆ 
ಬಂದು ಬಿನ್ನಹಂ ಮಾಡಿ ಯೆಂದು ಕಳುಹಿಸಿ | ರಾಯರವರು | ಅರಮನೆಯ | 
ವೊಂಭತು, ಸಂಪ್ರತಿಯವರನ್ನು ಕರೆಯಕಳುಹಿಸಲಾಗಿ | ಆ ಕರಣಿಕರು ಬಂದು 
ಹದಿನೆಂಟು ಮಂದಿ ದೊರೆಗಳ ಲೆಕ್ಕವನ್ನು ಕೇಳಿಸಿದ ತರುವಾಯದಲ್ಲಿ | ದಿಕ್ಕುಗಳಿಂದ 
ಬಂದ ವೊಲೆಕಾಳಿಗಳ ತಂದಂಥವರು | ಬಾಗಿಲಲ್ಲಿ ಯಿದಾಕೆ ಯೆಂದು ತಿಳುಹಲಾಗಿ | 
3ಜ್ರೇಳಿ ಚಿತ್ಕೈಸಿದಂಥವರಾಗಿ' ಪ್ರಧಾನಿಗಳನ್ನೂ | ದಳನಾ [ಯಿ]ಯನ್ನೂ ಕರಸಿ 
ಕೊಂಡು ಕೆಲವು ಹೊತ್ತು ಯೇಕಾಂತ " ವೋಲಗ" ವಾಗಿ | ಆ ಮೇಲೆ ಜೊಡ 
* ವೋಲಗ*ಕೈ ಬಂದಂಥವರನ್ನು ಕರಸಿಕೋಡು ನಾಲ್ಕು ಫಳಿಗೆ ರೊಡೆ 
ಪೋಲಗದಲ್ಲಿ ಯಿದ್ದು | ಆರಮನೆಯ ಅಳಿಯಂದಿರು ! ಮಕ್ಕಳು | ವೊರೆಗಳು 
ಮನ್ನೆಯವರು | ಪ್ರಭು ಪಾಳೆಗಾರರು | ಅರಮನೆ ನಾಯಕರು ಅಪ್ತರು | 


1 ವಿಸೆಷ 2 ನಡಉತ್ತಾಯಿದ್ದಿತೆ 3 ಕೆಳಚಿತ್ತೈಸ್ತಂಥಾನರಾಗಿ 4 ನಾಲಗ (ಹಸ್ತ ಪ್ರತಿಯಲ್ಲಿ 
ಉದ್ದಕ್ಕೂ ಇದೇ ರೂಪ ಇದ್ದು, ವೋಲಗ ಎಂದು ತಿದ್ದಿದೆ.) 


3 


ನಿಯೋಗಿಗಳು | ಆಶ್ರಿತರು | ಕವೀಶ್ವರರು | ವಿದ್ವಾಂಸರು | ಪೆರೋಹಿಶರು | 
ಆಚಾರ್ಯಪುರುಷರು | ಜೀಯರವರು | ಯತೀಶ್ವರರು | ಜೋಯಿಸರು ! ವೈದ್ಯರು | 
ರಾವುತರು | ಮಾವುತರು |! ವಂದಿಗಳು! ಗಾಯಕರು | ಪಾಠಕರು | ಲಕ್ಷಣಜ್ಞರು 
ಶಾಸ್ತ್ರಜ್ಞರು | ನಾಟಿಕಾಲಂಕಾರವ ಬಲ್ಲ ವಿದ್ಯಾಧಿಕರು ! ಮೊದಲಾದ ಯೆಪ್ಪತ್ತೆರಡು 
ವಿನಿಯೋಗದವರು ಬಂದು ವೊಡ್ಮೋಲಗಂಗೊಡಲಾಗಿ | ಜ್ಯೋತಿಷರು! : ಲಾಕ್ಷಣಿಕ! 
ರನ್ನು | ಡಣಾಯಕರ ಕೂಡೆ | ಆಗತ | ಅನಾಗತ | ಭೂತ ಭವಿಷ್ಯೋತ್ತರ ಪ್ರಸಂಗ 
ಬೆಂಬಳಿಯಿಂಬೆ ! ವಿದ್ಯಾನಗರವನ್ನು ಪಟ್ಟಿ ಣವ ಕಟ್ಟು [ವು]ದಕ್ಕೆ ಮೊದಲು. ವಿದ್ಯಾ 
[ರಣ್ಯ] ರು ಯೆಲ್ಲಿದ್ದರು | ಅವರು ಯಿಲ್ಲಿಗೆ ಬಂದ ಕಾರಣವೇನು | ಅವರು ಯಿಲ್ಲಿಗೆ 
ಬಂದು ಪಟ್ಟಿ ಣವನ್ನು ಸ್ರಾರಂ?ಭಿಸಿದೌ ವಿಧ ಹೇಗೆ | ಪೂರ್ವೊತ್ತರಗಳಾಗಿ ಕೇಳಿದಂಥ 
ದಕ್ಕೆ | ಮುಳಂದ್ರ ಡಿಂಡಿನು | ಪ್ರೆಂಖಾ [ಭಾ?]ವ ಸರಸ್ವತಿ ವಿದ್ಯಾರಣ್ಯ ವಚನ 
ಪ್ರಕಾರವನ್ನು | ವಿಜ್ಞಾನೇಶ್ವರವೆಂಬ ವಚನ ಮೊದಲಾದಂಥವು | ಅನಿತನ್ನು ಆತನಿಗೆ 
ತಿಳಿದಿಹವಾದ ಕಾರಣಾ ಪ್ರೆಂಖಾ(?)ವ ಸರಸ್ವತಿ ಬಿನ್ನಹಂ ಮಾಡಿದಂಥ ವಿವರ | 
ನಿದ್ಯಾರಣ್ಮರು ಉತ್ತ [ರ] ದೇಶದಲ್ಲಿ | ಕಾಶ್ಮೀರಖಂಡದಲ್ಲಿ | ಮಿಶ್ರರ ಬಳಿಯಲ್ಲಿ 
ಸಕಲಶಾಸ್ತ್ರಗಳನ್ನೂ ಕಲಿತು | ಚಿಂತಾಮಣಿ ಮಂತ್ರೋಪದೇಶದಿಂದ | ಲಕ್ಷ್ಮೀ! ಪ್ರಾರ್ಥ 
ನೆಯಂ ಮಾಡಲಾಗಿ | ಶ್ರೀ ದೇವಿ ಪ್ರತ್ಯಕ್ಷವಾಗಿ ಬೇಡಿದ ವರವನ್ನು ಕೇಳಿಕೊ ಯೆಂದು 
ಅಪ್ಪಣೆಯನ್ನು ಕೊಡಲಾಗಿ | ವಿದ್ಯಾರಣ್ಯರು ತನ್ನ ಹೆಸರಿನಲ್ಲಿ ವೊಂದು ಪಟ್ಟಿಣವ 
ಕಟ್ಟಿ ಸಬೇಕು ಯೆಂಬುದಾಗಿಯಿದ್ದಿತು | ಅಲ್ಲಿ ನೀವು ಯೆಷ್ಚು ದಿವಸ ಯಿದ್ದೀರಿ ಅಷ್ಟು 
ದಿವಸ? ವೂನೂ*`| ಆ ಪಟ್ಟಣದಲ್ಲಿ ಯಿರು[ನ]ಂಥ ಪ್ರಜೆಗಳೆಲ್ಲರೂನು | ಸುಖದಲ್ಲಿ 
ಯಿರುವರು | ಆದ್ದರಿಂದ ತನ್ನ ಹೆಸರು | ಕೀರ್ತಿಯು | ಶಾಶ್ವತವಾಗಿ ನಿಲ್ಲು[ವು]ದು | 
ಭೂಲೋಕದಲ್ಲಿ ಯಾರ ಹೆಸರು ಯೆಷ್ಟು ದಿನಸವಿರುತ್ತಾ ಯಿದ್ದಿತು | ಅಷ್ಟು ದಿವಸವೂ 
ಸ್ವರ್ಗಾದಿ ಭೋಗಂಗಳನ್ನು ಆನುಭವಿಸುವರಾದ ಕಾರಣ | ನಾವು ಕಟ್ಟಿಸಿದ ಪಟ್ಟಿಣ 
ದಲ್ಲಿ ! ಶಾಶ್ವತವಾಗಿ ಯಿರಬೇಕು ಯೆಂದು । ಪ್ರಾರ್ಥನೆಯಂ ಮಾಡಲಾಗಿ | ಅಮ್ಮ 
ನವರು. ಹಾಗೆ"ಮಾಡಿಯಿರು ಎಂದು | ಅನುಗ್ರಹಿಸಿ | ನೀನು ಹಿಂಜಿ. ನೋಡದೆ 
ಹೋಗು | ನಿನ್ನ ಸಂಗಡಲೇ ಬರುತ್ತಾಯಿದ್ದೇವೆಯೆಂದು ಅಪ್ಪಣೆ ಕೊಟ್ಟು ಕಳುಹಿಸಿ] 
ಕಾಶ್ಮೀರ ದೇಶದಿಂದ | ಉಜ್ಜ [ಯಿ]ನಿಗೆ ಬಂದು ಕೊಲ್ಲಾ ಪುರದಿಂದ ! ಕಿಷ್ಮಿಂಥೆಗೆ ಬರ 
ಲಾಗಿ | ವಿದ್ಯಾರಣ್ಯರು | ತುಂಗಭದ್ರಾ ಸ್ನಾನವ ಮಾಡಿ ಹಂಪೆಯ ಹೊಳೆಯ ತಡಿಗೆ 
ಬಂದು । ವಿರೂಪಾಕ್ಷಸ್ವಾಮಿಯನ್ನು ಸೇವಿಸಿ ಮತಂಗ ಪರ್ವತವಂ ಹತ್ತಿ, | ಪಟ್ಟಣವ 
ಕಟ್ಟುವುದಕ್ಕೆ ಚೌಕವಾದ ಭೂವಿನಯಂ ನೋಡಲಾಗಿ | ಸಮೀಪದಲ್ಲಿ ಕುರಿ ಹಿಂಡಿನಲ್ಲಿ 


ಾಾಹಾಜಾಜಾ........ಾಾಾಾಹಾತಾಾಾಾ.. ಹ 


1 ಲಾಖನಿಕ 2 ಬಿಸ್ಕ್ತ 3 ಉಂನು 4 ಮಾಢಿರೂ 


ಶೆ 


ಯಿದ್ದಂಥ ಶುನಕವನ್ನು | ಆ ಹೊಲದಲ್ಲಿ ಯಿದ್ದಂಥ ಮೊಲವು ಬೆನ್ನಹತ್ತಿ *ತರು`ಬ 
ಲಾಗಿ | ವಿದ್ಯಾರಣ್ಯರು ನೋಡಿ | ಶುನಕವು ಮೊಲ [ವ]ನ್ನು *ತರು *ಬಿದ್ದು ಉಂಟು! 
ಮೊಲವು ಶುನಕವ ತರುಬಿದ್ದು ಯೆಲ್ಲಿಯೂ ಕಾಣೆವು | ಈ ಸ್ಕಳಮಹಿಮೆ ಯೇನು 
ಯೆಂದು | ಅಲ್ಲಿಯಿದ್ದಂಥ ಹಿರಿಯ ಕಿರಿಯರನ್ನು ಕೇಳಲಾಗಿ | ಯಿದು ಮತಂಗ ಮಹಾ 
ಯಹೀಶ್ವರನ ಆಶ್ರಮವು | ಕಿಹ್ಮಿಂಧದಲ್ಲಿ ವಾಲಿ ಸುಗ್ರೀವರು ಯಿದ್ದರು | ಅವರು 

ಳಗೆ ತಾವು ! ಹೋರಿ ಆಡುವರು | ವಾಲಿ ಬಲವಂತನಾದ ಕಾರಣ ಸುಗ್ರಿ ವನು 
ಯೆದುರಿಸಲಾರದೆ | ವೋಡಿಹೋಗಿ ! ವೊಂದು ದಿನ ವಾಲಿಗೆ ಮತಂಗ ಬುಷೀಶ್ವರನು | 
ತಾನು ಯಿದ್ರ ಬೆಟ್ಟಕ್ಕೆ ಹತ್ತದ ಹಾಗೆ ಶಾಪವ ಕೊಟ್ಟನು. ಯೆಂಬ ವಾರ್ತೆಯ ಹಿರಿ 
ಯರ ಕೈಯಿಂದ ಕೇಳಿ | ಅದಾರಭ್ಯವೂ ! ಅಣುಮೊನೆಯಿಂದ ಹೊಡೆದರೆ | ಮತಂಗ 
ಪರ್ವಶಕ್ಕೆ ಬಾಕ್‌ನು | ಆ ಸ್ಥಳಕ್ಕೆ ಯಂಥ ಬಲನಂತ ಬಂದರೂ ವೋಡಿ ಹೋಪನು | 
ಯಿದಿರಿಸಿ ನಿಲಲರಿಯನು |! ಅದಾರಭ್ಯವೂ ಯೀ ಸೃಳದಲ್ಲಿ ಯಿದ್ದಂಥ ಜಂಶುಗಳಾದರು | 
ಮನುಷ್ಯರಾದರು | ಶತ್ರುಗಳಿಗೆ ಅಸಾಧ್ಯರು ಯೆಂದು ಕೇಳಿದ[ವ] ರಾಗಲಾಗಿ | ಆಶ್ಚರ್ಯ 
ಪಟ್ಟು | ಮುನೀಶ್ವರರ ಮಹಿಮೆಯುಂಟಾದ ಸ್ಮಳ ಯೆಂದು ಮನಸ್ಸಿನಲ್ಲಿ ಬಕ್‌ಳವಾಗಿ 
ಯೆಣಿಕೆ ಮಾಡಿ | ಯೀ ದಿಕ್ಕಿನಲ್ಲಿ ಪಟ್ಟಣವ ಮಾಡಬೇಕು ಯೆಂದು | ಅಶ್ವಪತಿ ಗಜ 
ಪತಿ ನರಪತಿಗಳೊಳಗೆ | ನರಪತಿ ಘನವಾದಂಥವನಾದ ಕಾರಣ ನರಪತಿಯು ರಾಜ್ಯದಲ್ಲಿ 
ನರಾಕಾರವಾಗಿ | ಪ್ರೆರವಮಾಡಿಸಿ |! ಯೆಂದಿಗೂ ಚಲನವಿಲ್ಲದ ಹಾಗೆ 3ವೊಳ್ಳೆಯ* 
ಮುಹೂರ್ತದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿ | ವಾಸ್ತುಪೆರುಸನನ್ನು ನಿಲ್ಲಿಸಿ ಅಸರ 
ರ್ಣವ(?) ಯೇರ್ಪಡಿಸಿ ! ಅರಮನೆ ಗುಡಿ | ಕೋಟಿ ಕೊೊತ್ತಳ | ನವದ್ವಾರಂಗಳನ್ನು 
ಯೇರ್ಪಡಿಸಿ | ವಾಸ್ತುವ ತಿದ್ದಿ | ಬೀದಿಗಳ ಯೇರ್ಪಡಿಸಬೇಕು ಯೆಂದು | ತನ್ನ 
ಸಂಗಡ ಕೂಡಿ ವಿದ್ಯಾಭ್ಯಾಸವ ಮಾಡಿದ ಶಿಷ್ಯನನ್ನು ಕೂಡಿಕೊಂಡು ಶಾಲಿವಾಹನ ಶಕ 
ವರ್ಷಂಗಳು ೧೧೨೫ ರ ಮೇಲೆ ಸಂದ ಪ್ರಭವ ಸಂವತ್ಸರದ ಡೈತ್ರ ಮಾಸವಲ್ಲಿ ಶುಭ 
ನಕ್ಷತ್ರ ಶುಭ ತಿಥಿಯಲ್ಲಿ ಮುಹೂರ್ತವೆ ಮಾಡಿ | ಕೃಷ್ಣೆ ಪಕ್ಷದ*ಲಮಾವಾಸ್ಯದ* 
ರಾತ್ರಿಯಲ್ಲಿ | ನಿಶಿಸಮಯದಲ್ಲಿ ಶಂಕುಸ್ಥಾಪನೆಯನ್ನು ಮಾಡುವುದಕ್ಕೆ | ಶಾಸ್ತ್ರಜ್ಞರು | 
ಮಂತ್ರವಾದಿಗಳು |! ಜೋತಿಷರು ಕೂಡಿಕೊಂಡು | ಉತ್ತರೆ ದಕ್ಷಿಣಗಳ ಯೇರ್ಪಡಿಸಿ | 
ತ್ರಿಶಂಕು ಧ್ರುವಗಳನ್ನು ನೋಡಿ ತ್ರಿಪೆರುಷರ ! ಶಂಕುಸ್ಥಾಪನೆಯ ಮಾಡಿ | 
ಮೂಡಲು ಪಡುವಲಿಗೂ | ತ್ರಿಪುರುಷ"ರ" | ಶಂಕುಸ್ಥಾಪಿಸಿ | ವಾಸ್ತು ಪುರುಷನನ್ನು | 
ಚಿನ್ನದಲ್ಲಿ ಮಾಡಿ | ಜಾಪಕಂಬದಲ್ಲಿ ಪ್ರತಿಷ್ಮೆಯ ಮಾಡಿ ಆ ಕಂಬವನ್ನು 'ಶಿರ'ಸ್ಥಳ 
ದಲ್ಲಿ ಜಲಾಂತರವಾಗಿ ಅಗೆದು ವಾಸ್ತು ಪುರುಷನನ್ನು ಸ್ಥಾ ಸನೆಯ ಮರಾಡುವಾಗ | 
ಮೂರು ಸಾವಿರದ ನಾನ್ನೂರು ವರುಷ ಪರ್ಯಂತರವೂ ಲಯವಿಲ್ಲದ ಹಾಗೆ | ಒಳ್ಳೆಯ 


ಸ ಾಘಘಪಘಘಷರಯಾ ಚಾರ 
1, 2 ತರ 3 ನಳ್ಳಿಯ 4 ಲಿಮಾವಾಡಸ 5, 6ಸಿ. 7ಸಿರ 


ವ 


ನಹೂರ್ತದಲ್ಲಿ ಪ್ರತಿಸ್ಕೆಯಂ ಮಾಡಿದರು | ಆ ವಾಸ್ತು ಪುರುಷನನ್ನೂ ನಿದ್ಯಾರಣ್ಯರ 
ಶಿಷ್ಯರು ನೋಡಿ | ತಮ್ಮ ನಿಪುಣತೆಯಿಂದ ಚಲನವ ಮಾಡಿ ಸ್ಥಾ ಫಿಸಿದರಾದ ಕಾರಣ 
ವಿದ್ಯಾರಣ್ಯರು ನೋಡಿ ಬಹು ನಿಚಾರಪಟ್ಟು ವಾಸ್ತು ಪುರುಷನನ್ನು ಚಲಿನದಂಥ 
ದೋಷವು ಮೂರು ಸಾವಿರದ ನಾನ್ನೂರು ವರುಷದಲ್ಲಿ] | ಮುನ್ನೂರ ಅರುವತ್ತು 
ವರುಷ ನಿಂತೀತು! ಯೆಂದು | ವಾಸ್ತು ಪುರುಷನನ್ನು ನಿಕೇಪಿಸಿದರು | ಅದಾರಭ್ಯವೂ 
ಯೀವರೆಗೆ ಯಿಷ್ಧ ತೈದು ಸಟ್ಟಿಕ್ಕೆ ಮುನ್ನೂರು ವರುಷ ಆಯಿತು | ಯೀ ಪ್ರಭವಾದಿ 
ಯಾಗಿ ಅರುವತು, ವರುಷ ಸಿಂಹಾಸನದ ಪಟ್ಟಿ ವೂ ಯೆಂದು ಬಿನ್ನಹಂ ಮಾಡಿ | ಈ 
ಪ್ರಭವಾದಿಯಲ್ಲಿ ಯುವರಾಯ ನಟ್ಟ *ವನ್ನುಃ ಷಡ್ಜ 1 ಮಾಡಬೇಕು 
ಯೆಂದು ಡಣಾಯಕರ ಕೂಡೆ ಯೆಂದಂ ದಂ] ಥಾದ್ಟ ಕ ವೀರನ ಸಿಂಹರಾಯರವರು | 
ತಾವು ಹಿರಿಯರಾದೆವು | ತಮ್ಮೋಸಾದಿಯಲ್ಲಿ ರಾಜ್ಯಪರಿಸಾಲನೆಯ ಮಾಡೋದಕ್ಕೆ 
ಕೃಷ್ಣ ರಾಯರವರಿಗೆ ಪಟ್ಟಾ ಭಿಷೇಕವ ಮಾಡಿ ಆಧಿಷ್ಕಾನ ಕರ್ತರಮಾಡು ಯೆಂದು 
ವೊಳ್ಳೆ ಯ ವೇಳೆಯಲ್ಲಿ ಸತ್ರ ಉಂಗುರವನ್ನು ಕೊಟ್ಟಿ ರಾದ ಕಾರಣ | ಡಣಾಯಕರು | 
ಅಯ್ಯಪ್ಪರಸು | ಕೊಂಡಮರಸು | ಅಪ್ಪಾಜಿ | ಛಕ್ಷಣ್ಣ ಡಣಾಯಕರು | ಯೆಲ್ಲಣ 
ಯತರ | ಪ್ರಧಾನಿ ತಿ[ಮ್ಮ] ಪ್ಪರಸರು | ಸಾಳುವ ನಾಯಕರು | ಅಪ್ಸರ 
ನಿಳ್ಳೆಯು | ಕುಪ್ಪರಪಿಳ್ಳೆಯು | ಮನ್ನಾರಪಿಳ್ಳೆಯು | ರಾಯಸದ ವಿಠ್ಮಮರಸು | 
ತ್ರಿಯಂಬಕಯ್ಯನು | ಅವಸರದ ವೆಂಕಪ್ಪಯ್ಯ ನು | ಲಕ್ಷ್ಮೀಪತಿಯು | “ರಾಚಮರೆ 
ಸರು | ಬಯಕಾರು | ಬಯ್ಯಪ್ಪನಾಯಕರು 1 ಆರುವಿಓ ಬುಕ್ಕರಾಯರು | ಶ್ರೀಪತಿ 
ಯವರು | ಬೂದಹಳ್ಳಿ ಯವರು | ಚಿಪ್ಪಗಿರಿಯವರು | ಅಲುಕುಗ್ರಾಮದವರು | 
ನಂದ್ಯಾಲಹಾವಳಿಯವರು | ತೊರೆಗಲ್ಲವರು | ರಾಚೂರೆ ತಿಮ್ಮರಾಜನು | ತುಳುವ 
ದೊರೆಗಳು | ಮೊದಲಾದಂಥನರೆಲ್ಲರನ್ನು | ಅರಮನೆ ವಿದ್ವಾಂಸರು | ಜ್ಯೋತಿಷರು | 
ಯತೀಶ್ವರರು | ಹಿರಿಯ ಕಿರಿಯರೆಲ್ಲರನ್ನು | ಶಾಸ್ತ್ರಪ್ರಕಾರದಲ್ಲಿ ಕೃಷ್ಣರಾಯರವರಿಂದ | 
ಫೋಡಶ ಮಹಾದಾನಗಳನ್ನು ಮಾಡಿಸಿ ರಜಶ ತುಲಾ | ಮೌಕ್ರಿಕ ತುಲಾ | ರತ್ನ 
ತುಲಾ | ಮೇರು ಕೋಟ ದಾನ | ಸಹಸ್ರ ಕುಟುಂಬ ಪ ಪ್ರತಿಸ್ಕೆಗಳು | ಮೊಡಟ್‌ 
ವನ್ನು ಮಾಡಿಸಿ | ನಾಲ್ಕು ಸಮುದ್ರೊ ೀದಕಗಳನ್ನು | ಗಂಗ ಯಮುನಾ ಸರಸ್ವತಿ | 
ನರ್ಮದಾ | ಗೋದಾವರಿ | ಸಿಂಧು | ಕಾವೇರಿ | ತಾಮ್ರಪರ್ಣಿ ಮುಂತಾಗಿ ಯಿದ್ದ 
ಪ್ರಣ್ಯ ಜಲಗಳನ್ನು ತರಿಸಿ | ಅಭಿಷೇಕವ ವರಾಡಿಸಿ ಆ ಹಿಂದೆ ರತ್ಕಾ ಭಿಷೇಕಗಳನ್ನು 
ಮಾಡಿಸಿ | ಬತ 0ಥರರಾಗಿ | ಚಂದನ | ಅಗರು | ಕಸ್ತೂರಿ | ಕುಂಕುಮಧರ 
ರಾಗಿ ನವರತ್ನ ಭರಣಾಲಂಕೃತರಾಗಿ ವಿಠ್ಠಲ ವಿರೂಪಾಕ್ಷರ ದರ್ಶನವ ಮಾಡಿಸಿ | 
ಒಜರಿಯರಿಗೆ ನಮಸ್ಕಾರವ ವರಾಡಿಸಿ ಕನಕಸಟ್ಟಿವನ್ನು ನೊಸಲಿಗೆ ಕಟ್ಟಿ 3 ಬೊಕ್ಕಸದ? 


1 ನಿಂಧತೂ 2 ವೂ 3 ಭೋಕ್ತಸ್ತ 


0 


ಮನೆಯಲ್ಲಿ ನವರತ್ನ ರಾಶಿಗಳನ್ನು ಮುಟ್ಟಿಸಿ | ಆಯುಧಸ್ಪರ್ಶಗಳನ್ನು ಮಾಡಿಸಿದ 
ರಾಗಲಾಗಿ | ಸಿಂಹಾಸನದ ಮೇಲೆ ಚಿತ್ರೈಸಿ ಸಕಲವಾದಂಥವರು ವೋಲಗವನ್ನು 
ಕೊಟ್ಟು | ವೀರನೃಸಿಂಹರಾಯರ ತೋರಿಸಿ | ಅಸ್ಪಾಜಿ ಮೊದಲಾದವರೆಲ್ಲರನ್ನೂ 
ಮನೆಗೆ ಕಳುಹಿಸಿ | ಅಳಿಯಂದಿರು | ಮಕ್ಕಳು ಬಂಧು ಪಂಜಿನವರುಗಳನ್ನು ಪಂಜ, 
ಯಲ್ಲಿಟ್ಟುಕೊಂಡು ಊಟವಮಾಡಿ | ಶತಪಥವ ನಡೆದು | ಅಸ್ಪಾಜಿ ಡಣಾಯಕರು 
ಮುಂತಾಗಿ ಯಿದ್ದವರ ಕರಿಕಳುಹಿಸಿ | ಅವರೆ ಕೂಡೆ ಕೃಷ್ಣರಾಯರು | ಬುದ್ಧಿಗಲಿಸಿದ 
ವರಾ [ಗಿ] | ನೀರ ನೃಸಿಂಹರಾಯರವರು | ಸಿಂಹಾಸ ಸನ ಪರಭಾರ ವಹಿಸಿ ನಡೆಸಲಾಗಿ 
ಯೀ ವರೆಗೂ | ಆಚ್ಯತರಾಯರು | ಚಂದ್ರವಸೌಳಿ'ಸುಮುಖದಲ್ಲಿ ಕುಳಿತುಕೊಂಡು 
ಸುಖದಲ್ಲಿಯಿದ್ದೆವು | ಯೀಗ ನಮ್ಮ ಮೇಲೆ ಸಿಂಹಾಸನದ ಪರಭಾರವನ್ನು ಯಿರಿಸಿದ 
ಕಾರಣ | ಫಮಗೆ ಬುದ್ಧಿಮತಿಗಳೇನು | ಸಿಂಹಾಸನಸ್ಮರು ನಡೆಸುವಂಥ ಕ್ರಮವೇನು | 
ಪ್ರಜೆಗಳನಾವ ಮೇರೆಯಲ್ಲಿ ನಡೆಸಬೇಕು | ಬಂಧು ಪರಿಜನಗಳನ್ನೂ ಕೂಡಿಕೊಂಡು 
ಬರುವ ಫ[ಭ?] ಣಿತೆ ಯೆಂತು | ಧನವ ಆರ್ಜಿಸುವ ಕ್ರೆಮ ಯಾವ ಪರಿ | ನವ್ರಯ*ಿವ 
ಮಾಡುವ ಪರಿಯೂ | ಶತ್ಛುಗಳ ಜಯಿಸುವುದೂ ಹೇಗೆ | ಅತ್ಮ ರಕ್ಷಣೆಗೆ ಯಾರು 
ಅರ್ಹರು | ಆಪ್ತರನ್ನೂ ಅನಾಪ್ತರನ್ನೂ ನಡೆಸುವ ರೀತಿಯೆಂತು | ಆಶ್ರಿತರಿಗೂ | 
'ವೋಲಗಿಸ್ತರವರಿಗೂ್ಮ ನಡೆಸುವ ಮರ್ಯಾದೆ ಯಾವುದು | ರಾಜದೋಷಗಳು 
ಯಾವುವು | ಅರ್ಥವ್ಯಯ ಅನರ್ಥವ್ಯಯ | ಉಪಾಯ ಚಿಂತೆಗಳನ್ನೂ | ತಿಳಿಸುವ 
ಕ್ರಮವೆಂತು | ಶಾಶ್ವತ ಐಶ್ವರ್ಯ ಉಂಟಾಗುವುದು ಹೇಗೆ | ರಾಜನೀತಿಗಳು 
ಯಾವುವು | ಸಕಲವನ್ನೂ ತ ಬಲ್ಲಿರಲ್ಲ | ಕಿಳಿಯಹೇಳಿ ಯೆಂದು | ಅಪ್ಪಾಜಿ 
ಮೊದಲಾದಂಥ ಹಿರಿಯರನ್ನು ಸ್ಲರಾಯರವರು ಬುದ್ಧಿಯ ಕೇಳಲಾಗಿ | ಅಪ್ಪಾ 
ಜಿಯು | ಅಯ್ಯಪ್ಪರಸರು | 9 7 ಬಿನ್ನ ಹೆ ಮಾಡಿದರು | ಸ್ವಾಮಿ 
ಯವರು ಅಪ್ಪಣೆ | ಕೊಟ್ಟಿದ್ದು ಕಾರ್ಯವಹುದು ಯಲ್ಲಾ | ಸಕಲ *[ವಿದ್ಯಾ “1 
ವಿಚಕ್ಷಣೆಗಳು. | ಸಕಲ ರ್ಜ ನಿರ್ವಾಹಕಗಳು ಯೆಲ್ಲವಕಣ್ಳಾ* [ಮಂತ್ರಿಗಳ] ಕೂಡಣ 
'ಆಲೋಚನೆ ಸಾಮ್ರಾ ಜ್ಯಸಾಧಕವು ಯೆಂದು | ರಾಯರವರಿಗೆ ರಾಜ್ಯಪರಿಪಾಲನೆಯ 
ಮಾಡುವ ವಿಧನನ್ನೂ | ರಾಜನೀತಿ ಮೊದಲಾದವನ್ನೂ | ಅಪ್ಪಾಜಿ ತಿಳುಹಿದ್ದು | 
ಸಿಂಹಾಸನಾಧಿಪತಿ ಯಾಟುಕು | ಸಕಲ ನರಕೊಳಗೆ ನರಾಧಿನನು | ನಿಷ್ಣುವಿನ ಅಂಶ | 
ಎಂಬುದು ಭಗವದ್ವಾಕ್ಯ | ನೀತಿಪದ್ಯ * | 

ಬಾಲಕನಾಗಿ | ನವರತ್ನಾಭರಣನಾಗಿ | ಪುಷ್ಪ ಪರಿಮಳಯುತನಾಗಿ | ನರ 
ನಾಯಕರಿಂದ ಪರಿವೃತನಾಗಿ | ವೊಪ್ಪುವಂಥವನು | ಸಭಾಪ ಪತಿಯೆಂದುಕೊಳ್ಳ ಪಡು 


ಸುಖದಲ್ಲಿ 2 ಕ್ರಯ 3 ವಾಲಗಿಸ್ತವರಿಗೂ 4 262 5206206202 
* ನೀತಿ ಪದ್ಯ ಉದ್ಭ ಎತವಾಗಿಲ್ಲ: ಮುಂದೆ ಅದರ ತಾತ ತ್ರರೃನನ್ನು ಕೊಬ್ಬಿ ರುವಂತಿದೆ. 


? 


ವುದಾದ ಕಾರಣ | ಹೀಗೆ ಸಿಂಹಾಸನಸ್ವನು | ಸ್ವಾ ಮ್ಯ [ಅಮಾತೃ] ಸುಹೃತ್ತು, | 
ಳೋಶ | ರಾಷ್ಟ್ರ | ದುರ್ಗ | ಬಲ | ಯೆಂಬ ರಾಜ ಹತತ ೦ಗಗಳ ತಿಳಿಯಬೇಕು | 
ವಾಹೆನೆ | ರಾಜ್ಯ | ಸತಿ | ವಸ್ತ್ರ | ಆಭರಣ | ಕರ್ಪೂರ | ತಾಂಬೂಲ | ವೆಂಬ 
ಉಚಿತ ಸ್ಞ 0 ತಿಳಿಯಬೇಕು | ಸಾಮ | ಭೇದ | ದಾನ | ದಂಡ | ಮಾಯೋ 
ಸಾಯ | ಉಪೇಕ್ಷೆ | ಮಹೇಂದ್ರಜಾಲ | ವೆಂಬ ಸಸ್ರ್ಕೋಪಾಯಗಳ ತಿಳಿದು | ಜೊರೆ 
ಗಳು ನಜೆಯಬೇಕು| [ಸಪ್ತ ವ ಸನ] ಅದು ಯಾವುದು|ಯೆಂದರೆ | ಸ್ರ್ರೀವ್ಯ ಸನ|ದ್ಯೂತ। 
[ಸುರಾ] ಪಾನ | [ನೀಚರ] ಸಂಗಡ :ಹೋಹೋಣವು3 ನಾಗ್ನೋಷ ಬ (012 
ಅಕಾರಣವಾಗಿ ದಂಡಿಸುವುದು | ಉಚಿತವಲ್ಲದುದಕ್ಕೆ ಅನುಚಿತವಾಗಿ ವೆಚ್ಚಮಾಡು 
ವುದು | ಯೀ ಯೇಳು ವ್ಯಸನಗಳನ್ನೂ ಬಿಟ್ಟು ಬಿಡಬೇ ಕು| ಸುತ | ನಿಕ್ಬೇನ ನ | ಶಿವಾ 
ಲಯ | ವನ | ತಟಾಕ ` ಕೃತಿ | ಬ್ರಾ ಕೀ. ಪ್ರತಿಷ್ಕೆ| ಯೆಂಬ ಸಪ್ತ ಸಂತಾನಗಳ 
ಪಡೆದು | ಕವಿ | ವಿದ್ವಾಂಸ | ಪೌರಾಣಿಕ | ಯತಿಸೋಷಕ | ಭಟ್ಟಿ | ಪರಿ 
ನೋಷೆಕ | ಗಾಯಕರೆಂಬ | ಸಭಾ ಸಸ್ತಾಂಗ ಪರಿವೃತನಾಗಿ | ಲವಣ | ಯಿಕ್ಷು | 

ಸುರೆ | ಸರ್ಪಿ | ದಧಿ | ಕ್ಷೀರ | ಶುದ್ಧೋದಕಗಳೆಂಬ ಸಪ್ತಸಾಗರ ವೇಷ್ಬಿತ ಭೂ 
ಚಕ್ರವನ್ನು | ಫಿರ್ವಾಹಕವಾದ ಕೆಯಾ ಧರಿಸಿ | ಭು | ಸ್ಲಕ್ಸ | "ಶಾಲ್ಮಲಿ 
ಕುಶ | ಕಚ | ಶಾಖಾ | ಪುಷ್ತರ ದ್ವೀಸಗಳೆಂಬ ಸಪ್ತ ದ್ವೀಸಗಳಲ್ಲಿ| ನಿಬೆಚ್ಛ ೈ(?) | 
ಕೇರ್ತಿಕಾಂತಿಗಳು ಪ್ರಕಾಶವಾಗುವೆ ಆ ಮಾಡಿ | ಹೇಮಂತ | ನಿಷಧ | 
ವಿಂಧ್ಯಾ | ಮಾಲ್ಯಂನತ| ಪಾರಿಯಾತ್ರಕ| ಗಂಧಮಾಧನ | ಹೇಮಕೂಟ | ಗಳೆಂಬ 
ಸಸ್ತ ಕುಲಸರ್ವತಗಳ ಪ್ರಭಾವಗಳನ್ನು ತಿಳಿದು | ಕಶ್ಯಪ | ಅತ್ರಿ| ಭರದ್ವಾಜ | 
ವಿಶ್ವಾಮಿತ್ರ | ಗೌತಮ | ಜಮದಗ್ನಿ] ವಸಿಷ್ಕರೆಂಬ ಸಪ್ತಮಹಾ ಮುನೀ "೯ ರರ 
ಸಾಮರ್ಥ್ಯವನ್ನು ಕೇಳುತ್ತ | ತಿರೋವೇಷ್ಟನ | ಕರ್ಣಭೂಷಣ | ಗ್ಗೆ ಸ್ರೀವೈ ಜುಂ | 
ಅಂಬರ | ವಾಹನ | ಗಂಧ | ತಾಂಬೂಲಗಳೆಂಬ ತ್ಯಾಗ [ಭೋಗ ?] ಸಸ್ತಾಂಗವಂ 
ತಿಳಿದು | ಮತ್ತು | ನಾಸ್ಕಿಕ್ಯ | ಅನೃತ | ಪ್ರಸಾರ | ಆಲಸ್ಯ | ಅನರ್ತ [ರ್ಥ?] ಕ | 
ವ್ಯಯ| ಕ್ರೋಧ | ದೀರ್ಥ | ಚಿಂತೆ | ನೀರ್ಫಸೂತ್ರ ತಿಯು | ಅರಿಕೆ ಉಳ್ಳವರ 
[ಲಿ] ತಿಳಿವುದು | ವಿಷಯಗಳಲ್ಲಿ ತಗುಲುವುದು | ಅರ್ಥಗಳಲ್ಲಿ ಅನರ್ಥ ಚೀತೆ | 
ನಿಶ್ಚಿತ ತ ಗಳನ್ನು ಮಾಡದಿಹುದು | ಮಂತ್ರಗಳನ್ನು ರಕ್ಷಿಸದೆಯಿಹುದು | 
ಶುಭಂಗಳ ಪ್ರಯೋಗಿಸದೆ ಯಿಹುದು| ಯೆಂದು ವೊಪ್ಪುವ ಹದಿನಾಲ್ಫು ರಾಜಜೋಷ 
ಗಳನ್ನು ಪರಿಹರಿಸಿ | ಹರಿಶ್ಚಂದ್ರ | ನಳ | ಪುರುಕುತ್ಸ | ಪುರೂರವ | ಸಗರ | 
ಕಾರ್ಶಿವೀರ್ಯ | ಎಂಬ ಆರುಮಂದಿ ಚಕ್ರವರ್ತಿಗಳ ಕ್ರಮ ತಿಳಿದು | ಅಂಬರೀಷ | 
ಶಶಿಬಿಂದು | ಅನಂಗ | ಪೃಥು | ರಘು! ಮರುತ್ತು | ಭರತ| ಸುಹ ತು | ರಾಮ | 


ದಿಲೀಪ | ಶಿಬಿ | ರೊತಿದೇವ | ಯಯಾತಿ | ಮಾಂಧಾತ | ಭಗೀರಥ | ರೆಂಬ 


`'ಹೋಹಣವು 


8 


ಮಹಾರಾಜ ಕಥಾಶ್ರವಣನಾಗಿ | ದುಷ್ಪಜನ ನಿಗ್ರಹವು | ಶಿಸ್ಟ್ರಜನ ಪರಿಪಾಲ 
ನೆಯು | ಮಾಡಬೆಕು | ಯಿವು ಮೊದಲಾದ ರಾಜನೀತಿಗಳು ಅನೇಕ ಉಂಟು | 
ಅದರಲ್ಲಿ ತಿರಿದ ನಣತ್ರವು | ನಾವು ಕೇಳಿದೆ ವಾಾತ್ರವು | ಬಿನ್ನಹನಂ ಮಾಡಿದೆವು | 
ಯೆಂದು | ಅಪ್ಪಾಜಿ | ಅಯ್ಯಪ್ಪರಸು | ಕೊಂಡಮರಸರು | ಮೊದಲಾದವರು 
ಬಿನ್ನಹೆಂ ಮಾಡಿದುದಕ್ಕೆ ಕೃಷ್ಣೆ ರಾಯರವರು | ಅವರೆ ಕೂಡೆ | ಭೂತಭವಿಷ್ಯದ್ವರ್ತ 
ಮಾನ ಕಾಲಜ್ಜರು | ದೂರದೃಷ್ಟಿ ಕಾರ್ಯಗಳನ್ನು | ಆಗತಶ | ಅನಾಗತಗಳನ್ನು 
ಬಬ್ಲವರಾದ ಕಾರಣ | ಅನಿತನ್ನು | ಕರತಳಾಮಳಕವಾಗಿ ಹೇಳಿದರಾದ ಕಾರಣ | 
ತಂಬಿಯು ವಾಯು ವಶದಿಂದ | ಪರಿಮಳ ತಿಂಿದಹಾಗೆ | ಭಮರೆಕೀಟಿ ನ್ಯಾಯದ 
ಹಾಗೂ | ಎಲ್ಲವೂ ಮನಸ್ಸಿಗೆ ಬಂತು | ನೀವು ಹೇಳಿದ ಬುದ್ಧಿ ಮಾರ್ಗದಲ್ಲೆ | ಪ್ರಜೆ 
ಗಳಿಗೆಬ್ಲರಿಗೂ ಸೌಕರ್ಯವೂ | ಅರಮನೆಗೆ ಆದಾಯವೂ | ಆಗುವುದಕ್ಕೆ ಅವರೀತಿ 
ಯಲ್ಲಿ ನಡೆಸಬೇಕು ಯೆಂಡ? | ಸಾಮಾಧಿಕರು ಧರ್ಮವೂ ತಪ್ಪದೆ ನಡೆಯಬೇಕು | 
ಅದರಿಂದ ತಿಂಗಳಿಗೆ ಮೂರು ಮಳೆ ಹುಯ್ವುದು | ಬೆಟ್ಟಿದ ತಪ್ಪಲು ಬೆಳೆಯುವುದು | 
ಕಂದಾಯ ಕಪ್ಪಗಳಿಂದ ಬಹು ಶ್ರೇಯಸ್ಸು ಉಂಟಾಗುವುದು | ಅದರಿಂದ ಬೊಕ್ಕಸಕ್ಕೆ 
ರೊಕ್ಕರುಜಿನಗಳು ಬಾಹುದು | ಯೆಂದು | ಅವರು ಚಿನ್ನೆಹಂ ಮಾಡಿಮುದಕ್ಕೆ | 
ಕೃಷ್ಣೆರಾಯರವರು ಕೇಳಿ ಚಿತ್ತೈಸಿದ ಸಮಯದಲ್ಲಿ ನೀತಿ ಪದ್ಯ] 


ನ್ಯಾಯಮು ಪ್ರಜಾ ಪಿಶುರತುನು 

ಪಾಯಮು ಪ್ರಜಾತವಿ ಮಿಸರಿತುಪಾಯ್ಯಂಬಗುಓಂ 

ನ್ಯಾಯಮು ಭಂಡಾರಮು ನರ 

ನಾಯ ಕಲ ಲಿನಂಡ್ರು ಕೀರ್ತಿ ನಾರಾಯಣ* 

ಪ್ರಜೆಸತ್ತುಗಳು ನ್ಯಾಯವು ಹೆಚ್ಚುವುದಕ್ಕೆ ಉಪಾಯವಾದಂಥದ್ದು | ಪ್ರಜೆ 
ಗಳ ಭಾಗ್ಯವೂ ನೆರಗೆ ಉನಾಯವಾದಂಥದ್ದು | ಭಡಾಕ ಹೆಚ್ಚುವುದಕ್ಕೆ | ಜೊರೆ 
ಗಳಿಗೆ ನ್ಯಾಯವೆ ಮೂಲಕಾರಣ ವೆಂದು ಹೇಳುತ್ತಾಯಿಹುದು ಎಂಬ ನೀತಿಯನಸ್ನ್ನ 
ಕೇಳಿಸಿ | ಸಜ್ಜನರಾದಂಥವರಿಗೆ ಬಾಧೆಯ ಮಾಡಿಸಿದಂಥವರನ್ನು [ಶಿ] ಕ್ಲಿಸದೆ? 
ಪರಾಕುಮಾಡಿದರೆ | ರಾಜಧರ್ಮತ್ವವನ್ನು | ಆಯುಸ್ಸನ್ನು | ಮಾಡಿದ ಪುಣ್ಯವನ್ನು 
ಕ್ಷೀಣವಾಗಿ? [ಸು] ವದು ಯಂಬುದು ಸಿದ್ಧಾಂತವು | ದ್ವಾಸರ ಯುಗಾಂತದಲ್ಲಿ | 
ಕಲಿಯುಗಾದಿಯಲ್ಲಿ | ಪರಿಕ್ಷಿತರಾಯನು | ರಾಜ್ಯಾಭಿಷಿಕ್ಕನಾಗಿ | ನಿಮ್ಮ ಹಾಗೆ 
ಧರ್ಮಶಾಸ್ತ್ರ | ನೀತಿಶಾಸ್ತ್ರವನ್ನು ಕೇಳಿದಂಥವರಾಗಿ | ಕೃತಯುಗದಲ್ಲಿ ಧರ್ಮ ನಾಲ್ಕು 
ಪಾದ | ತ್ರೇತಾಯುಗದಲ್ಲಿ ಮೂರು ಪಾಡ | ದ್ವಾಪರಯುಗದಲ್ಲಿ ಯೆರಡು ಪಾದ | 


] ರಕ್ಷಿಸಗೆ. 2 ಹೋಗುವುದು * ಈ ಪದ್ಮ ದೋಷಪೂರ್ಣ 


9 


ಕಲಿಯುಗದಲ್ಲಿ ವೊಂದು ಪಾದವಾಗಲಾಗಿ | ಧರ್ಮದೇವತೆ ಧೇನುರೂಪ ಆದಂಥಾವ 
ಳಾಗಿ | ಧರ್ಮರಾಯನವರು | ಧರ್ಮಪರಿಪಾಲನೆಯನ್ನು ವನಾಡಲಾಗಿ | ಯಿಷ್ಟು 
ದಿವಸವೂ ಸುಖದಲ್ಲಿ ಯಿದ್ದೆನು| ಕಲಿಪ್ರವೇಶವಾದ ಕಾರಣ ಮೂರುಪಾದ ಅಥರ್ಮವೂ 
ವೊಂದು ಪಾದ ಧರ್ಮವೂ ಆದಕಾರಣ।| ಕಾಲೂರಿ ನಿಲಕೂಡದು ಯೆಂದು ಮೂರುಸಾದ 
ವನ್ನೂ ಯೆತ್ತಿಕೊಂಡು ದುಃಖನಡುತ್ತ ಯಿರಲಾಗಿ | ಪರಿಕ್ರಿತನು ನಗರ ಶೋಧನೆಗಾಗಿ 
ವೊಂದು ದೇಶದಲ್ಲಿ ಬರಲಾಗಿ | ಯೀ ಧೇನುವನ್ನು ಕಂಡು | ನೆಲದಲ್ಲಿ ಕಾಲನ್ನೂರದೆ | 
ಕಣ್ಣೀರು ತೊಬ್ಬಿ ಡುತ್ತ ಚಿಂತೆಯಲ್ಲಿ ಯಿರಲಾಗಿ ಆ ಸಾಧು ಬಾಧೆಯನ್ನು ನೋಡಿ | 
ಹೀಗೆ ಮಾಡಿದವರ್ಯಾರು ಯೆಂದು | ಆ ಕಾಮಧೇನುವನ್ನು ಕೇಳಿದ್ದಕ್ಕೆ | ಆ ಧೇನುವು 
ನನ್ನ ನೀನು ಕೇಳ ಕಾರಣವೇನು | ನಿನ್ನಿಂದ ಆಗುವಂಥ ಪ್ರಯೋಜನವೇನು | 
ಯೆಂದು ಹೇಳಿದುದಕ್ಕೆ | ಪರಿಕ್ಷಿತ[ನು]| ತಾನು ನಿಮಗೋಸ್ಕರ ಕೇಳಿದಂಥವನಲ್ಲ | 
ತನಗೋಸ್ತುರ ಕೇಳಿದೆನೆಂದುದಕ್ಕೆ | ಆ ಕಾಮಧೇನುವು | ನನ್ನಿಂದ | ನಿನಗೆ *ಬಾಹ 
ಶ್ರೇಯಸ್ಸನ್ನು ಪರಾಮರಿಸಜಿ ಯಿದ್ದರೆ ಹಾನಿಯುಂಟಿ ಯೆಂದು ಕೇಳಲಾಗಿ ಪರಿಕ್ಷಿಶು 
ಹೇಳಿದ ನೀತಿ ಪದ್ಯ |* 


“ಸಾಧುವಾದಂಥ ಜಂತುಗಳಿಗೆ ಬಾಧೆ ಮಾಡುವಂಥ 2ದುರ್ಜ [ನ] ರ* ಶಿಕ್ಷಿಸ 
ದಂಥವನು ರಾಜಾಧಮನು | ಯೆಂಬ ನೀತಿಯನ್ನು ನೋಡಿ | ತಾನು | ಅರ್ಜುನನ 
ಮೊಮ್ಮಗನೂ | ಅಭಿನುನ್ಯುವಿನ ಮಗನೂ | ಪರಿಕ್ಷಿಕು ಯೆಂಬ, ಹೆಸರುಳ್ಳವನೂ 
ಯೆಂದು ಹೇಳಲಾಗಿ | ಕಾನುಥೇನುವು | ತಾನು ಧರ್ಮದೇವತೆಯೆ:ಂದು | ತನ್ನ ರೂಪ 
ವನ್ನು ತಿಳುಹಿ | ನಿನ್ನ ಆಜ್ಞೆಯಲ್ಲಿ ಸಕಲವಾದಂಥವರು ನಡೆಯಬೇಕು ಯೆಂದು 
ತನ್ನ ರೂಪವನ್ನು ತಿಳುಹಿ | ಕಲಿದೋಷವೂ ತನ್ನ ಮುಟ್ಟಿದ ಹಾಗೆ ಸೀನು ರಾಜ್ಯ 
ಭಾರವ ವನಾಡಿದ ದಿನಗಳಲ್ಲಿ? [ನಾನು] ನಾಲ್ಕು ಪಾದದಿಂದ ಸಂಚರಿಸುವ ಹಾಗೆ 
ಧರ್ಮಪಾಲನೆಯ ಮಾಡಬೇಕು ಯೆಂದು | ಆಶೀರ್ವಾದವನಾಡಿ | ಅಂತರ್ಧಾನವಾಯಿ 
ತಾಗಲಾಗಿ | ಪರಿಕ್ಷಿತು | ಕಲಿದೋಷಕ್ಕೆ ಯಿರತಕ್ಕ ಸ್ಥಳಗಳನ್ನು ಕಟ್ಟುಮಾಡಿ 
ರಾಮಭದ್ರನ ಹಾಗೆ ಪ್ರಜೆಗಳಿಗೆ ಮೃತ್ಯುವಿನಿಂದ ತಸ್ಮರದಿಂದ | ಅನಾವೃಷ್ಟಿ ದೋಷ 
ಭಯಗಳು ಯಿಲ್ಲದೆ | ಧನಧಾನ್ಯ ಸಮೃದ್ಧರಾಗಿ ಯಿದ್ದರು | ಆ ಪ್ರಕಾರದಲ್ಲೆ ನೀವೂ 
ರಾಜ್ಯವನ್ನಾಳಬೇಕು ಯೆಂದು | ಹೇಳಿದರಾಗಲಾಗಿ | ರಾಯರವರು | ಯೀ ವರೆಗು | 
ಈಶ್ವರನಾಯಕ | ನರಸಿಂಹನಾಯಕ | ವೀರನೃಸಿಂಹರಾಯರವರು ರಾಜ್ಯಪಾಲನೆಯಂ 
ಮಾಡಿದರು | ಅವರವರ ದಿವಸದಲ್ಲಿ | ರಾಜ್ಯಗಳನ್ನು ದುರ್ಗಗಳನ್ನು | ಆರಾಜ್ಯಗಳಂ 
ದೇಶಗಳಂ ನೋಡಿದ ಹಾಗೆ | ನಾವು ಕರ್ನಾಟಕ ಸಿಂಹಾಸನಕ್ಕೆ ಬಂದಂಥಂಥ | ಗಿರಿ 


1 ಬಾಹು 2 ದುರ್ಜರರ 3 ಳಂನತಿ 
*ಸದ್ಯವನ್ನು ಉದ್ಭರಿಸಿಕೊಟ್ಟ ಲ್ಲ. 
2] 


10 


ದುರ್ಗ ಸ್ಟೆಳದುರ್ಗ ವನದುರ್ಗೆ ಜಲದುರ್ಗಗಳನ್ನೂ | ಆರಾಜ್ಯಗಳನ್ನೂ | ದೇಶ 
ಗಳನ್ನೂ | ನಾಡುಗಳನ್ನೂ | ಪ್ರಣ್ಯಭೂಮಿಗಳನ್ನೂ ||, ಸಾಮಂತ ಸರಹದ್ದು 
ರಾಜ್ಯಗಳನ್ನೂ | ನೋಡಿಬಂದರೆ ವೊಳ್ಳೆಯದು ಯೆಂದುರಕ್ಕೆ | ಸಾಮಾಧಿಕರು | 
ಹ್ನ್ಸ (ರಾಯ ರ ಕೂಡೆ ನೀವು ಅಪ್ಪಣೆ ಟ್ಟು ದು ಅಹುದು | ಉಚಿತ ಕಾರ್ಯವ್ರ | 
ಹ” | ಆಳಿದವರು | ರಾಜ್ಯಭೂಮಿಗಳ ವೆ ಮೆಟ್ಟಿ ನೋಡಬೇಕು ಯಿ:ದ್ದ ಬಳಿ 
ಯಿದ್ದರೆ ತಿಳಿಯದು | ಲೋಕದೇೊಳಗುಳ್ಳ ಪ ಪ್ರಜಿಗಳೆಲ್ಲರನ್ನೂ ಸ್ವಾಮಿಯವರು ಹೊಗಳ 
ಬೇಕು ಯೆಂದು ಬಿನ್ನ ಹಂ ಮಾಡಿದರಾಗಲಾಗಿ ರಾಯರವರು ಸಂತನ ಭರಿತರಾಗಿ | 
ಭೂವಿಸ್ತಾರವ ನೋ ಡಬೇಕು ಯೆಂಬ ದೃ? ಸಿ,ಯಿಂದ ವೊದಲು ಗೂಢಚಾರರಿಂದ ಆ 
ದೇಶವಾರ್ಶೆಗಳನ್ನು ಆ ದಿಕ್ಕಿನಲ್ಲಿ ಯಿ ಹ ದೊರೆಗಳ ಮನ್ನೆಯರ ನಡತೆಗಳನ್ನು 
ಅವರವರ :ಧನಬಲ!ಗಳನ್ನು | ದೊರೆಗಳ ಆಳು ಜನಗಳನ್ನು | ಆ ಪಟ್ಟ ಣಗಳನ್ನು | 
ನಗರಗಳನ್ನು | ಪಂಡಿತ ಪಾಮರ ಜನರನ್ನು | ಆಡಿಕೊಂಬ ಮಾತುಗಳನ್ನು ಮಾರ್ಗ 
ಗಳನ್ನು ತಿಳಿದು | ಆ ದಿವಸದ ಪ್ರವರ್ತಕಗಳಿಗೆ ಬಂದು ತಿಳುಹುನ ಹಾಗೆ ಗೋಪ್ಯದಲ್ಲಿ 
ಕಾಲುವೆಗಳುಂ(?)ಟಾದ | ಬುದ್ಧಿ ವಿಚಕ್ಷಣರಾದ | ಬಹು ಭಾಷಾಂತರಗಳ [ನ್ನು] 
ತಿಳಿದ | ಬಹುರೂಪಿ(ನಿ)ಂದ ಸಂಚರಿಸಿ | ಅಂತರಂಗ ಬಹಿರಂಗ ವಾರ್ತೆಗಳನ್ನು 
ತಿಂದು *ಬಹ ಹಾಗೆ | ಗೋಲಕೊಂಡೆ | ಅಮದಾನಗರ | ಬೆಡಂದು ಕೋಟಿ | 
ರಾಜಮಹೇಂದ್ರ | ಯಿಕ್ಕೇರಿ | ಆ[ಅ?]ಗರ | ಚೆನ್ನಪಟ್ಟಣ | ಶ್ರೀರಂಗ ಪಟ್ಟಣ | 
ಉಮ್ಮತ್ತೂರು | ಶಿವ ನಸಮುದ | ಪೆನುಗೊಂಡೆ | ಕತ | ತಿಗುಳಾಣ್ಯ 
ಜೋಳದೇಶ | ಮಲೆಯಾಳ | ಕೊಚ್ಚಿ] ಕೇರಳ| ತುಳುವ | ಕೃರಳ(?)| ಮೊದಲಾದ 
ದಕ್ಷಿಣ ರಾಜ್ಯವನ್ನು | ಚಂದ್ರಗಿರಿ | ತಿರುಪತಿ | ಗಂಡಿಗೋಟ. | ಗುತ್ತಿ, ನಂದ್ಯಾಲ | 
ರಾ[ಯಿ] ಚೂರು | ಮುದುಗಬ್ಲು | ಮೊದಲಾದ ಸ್ಟಳಗಳಿಗೆ | ಬೇಹಿನವರ ಇವ 
ಮಾಡಿಕಳುಹಿ | ಪಟ್ಟಿಣದಲ್ಲಿ | ದೊರೆ ಮನ್ನೆಯರು | ಅಮರನಾಯಕರ ಸುದ್ದಿಯನ್ನು 
ತಿಳಿದುಕೊಳ್ಳುವ ಹಾಗೆ | ಅವರವರಿಗೆ ಅಮರಿಕೆ ಮಾಡಿ ಪಟ್ಟಣದಲ್ಲಿ | ಆಲಾಗತಿ | 
ಅಭ್ಯಾಗತಿ | ರಾತ್ರಿ | ಹಗಲು | ಯಾರು ತಿರುಗಿದರು | ಅವರವರ | ಅಹುದು | 
ಅಲ್ಲ ಯೆಂದು ನಿಗ್ರಹಿಸದ ಹಾಗೆ | ಡಣಾಯಕರಿಗೂ | ಪ್ರಧಾನಿಗಳ ಕೂಡಲು | 
ತಳವಾರ | ಜಂಗಮಯ್ಯನ ಕರೆಸಿ | ಯಿಂದಾ ರಾಜ್ಯವಾಗಿ | ಪಟ್ಟಣದಲ್ಲಿ | ಹೊರ 
ಪಾಳ್ಯದಲ್ಲಿ | ವಿಠಲವಿರೂಪಾಕ್ಷದಲ್ಲಿ | ಬಡಕು | ಬಗ್ಗು ಬಲವಂತಶರು | ರಾವುತ 
ವತಾವುತರು ತಿರುಗಾಡುತ್ತಯಿಹರು | ಆರಾದರು ದೌರ್ಬಲ್ಯ | ಪ್ರಾಬಲ್ಯದಿಂದ ನಡೆದ 
ರಾದರೆ | ಅವರಿಗೆ ತಕ್ಕ ಆಜ್ಜೆಯ ಮಾಡಿಸು ಯೆಂದು ನರುತ್ತ ಕ ಅಪ್ಪಣೆಯ 
ಕೊಟ್ಟು | ಅಳಿಯಂದಿರು | ಮಕ್ಕಳು | ಹ್‌ ಕೂಡೆ ತ್ರಿಹಗಲು | ಅರ 


1 ಸಲಬಲ 2 ಬಾಹಾಗೆ ೨ ನೈಗಲವರ 


11 


ಮನೆಗೆ ಬಾಹಾಗ | ಹೋಹಾಗ | ನಿಮ್ಮ ನಿಮ್ಮ ಮಾರ್ಗದಲ್ಲೇ ಹೋಗಿ ಬಾಹಿರ 
ಲ್ಲದೆ | ಆಲಾಗತಿ | ಅಭ್ಯಾಗತಿಯಿಂದಲಾದರೂ | ಅಹಂಕರಿಸಿದಲ್ಲಿಯೊದರೂ | ಪರೆರ 
ದಾರಿ ಹೋದರೆ ಆಜ್ಞೆ ಮಾಡುವದ: ಯೆಂದು ಕಟ್ಟಳೆ ಮಾಡಿದ್ದೇವೆ | ಅರಮನೆಯ 
ಫೀರದೆ ಅವರವರ ಕ್ಷೆ | ಅಸ್ಪಣೆಕೊಟ್ಟು ಯಿದ್ದರಾಗಲಾಗಿ ್ಗ ಪಟ್ಟಿ ಇದಲ್ಲಿ ಸಕಲ 

ವಾದಂಥವರನ್ನು | ಅವರವರನ್ನು ಭಯಸ್ಕರೆನ್ನಾಗಿಸಿ ಮಾರ್ಗದಲ್ಲಿ ತಾಕಿದ[ವ] ರು | 
ಯೇನುಯೆಂತು ಯೆಂದು ತಡೆದವರು: ಯಿಲ್ಲದೆ ಸುಖದಲ್ಲಿಯಿರುವ ನೀತಿಗೆ ನೇಮಕವೆ 
ಮಾಡಿ | ರಾಯರನರು ಸಿತ್ಕತೈತ್ಯವನ್ನು ರಾತ್ರೆ ವೊ:ಲಗೆ ತೀರಿದ ಮೇಲೆ ಶೋಧನೆಗೆ 
ಹೊರಟು ಸಕಲ ಪ್ರಸಂಚಗಳನ್ನೆಲ್ಲ ತಿಳಿದು ಅರುಣೆೊ:ದಯಕ್ಕೆ ಬರುವರಾದ | ರಾತ್ರಿ 
ಪ್ರಪಂ ಚಯೆಸ್ಲವನ್ನು ಮನಸ್ಸಿಗೆ ತಂದುಕೊಂಡು ಹಗಲ ವೋಲಗದಲ್ಲಿ ಪಟ್ಟಣದಲ್ಲಿ 
ಪ್ರವರ್ತಕಗಳು ಯೇನು ಯೆಂದು ತಳವಾರ ಜಂಗಮಯ್ಯರೆ ಕೇಳಲಾಗಿ ಬು ಸಕಲ 
ವಾರ್ತೆಯನ್ನು. ಬಿನ್ನಹ ಮಾಡುವನಾಗಲಾಗಿ ತಾವು 'ನೋಡಿದುದಕ್ಕೂ | ತಿಳಿದು 
ದಕ್ಕೂ ಸರಿಹೋದರೆ ಸುಮ್ಮನೆಯಿಹರು ಯಿಬ್ಲದೆಯಿದ್ದರೆ ನಡೆದ ಕಾರ್ಯದ ವೊಳಗೆ 
ಬಲ ದುರ್ಬಲಗಳ ಕಡಮೆ ಮಾಡಿ ತಿಳುಹದೆಯಿದ್ದರೆ | ಯೀಪಾಳ್ಯದಲ್ಲಿ ಯೆಂಥ ಬೀದಿ 
ಯಲ್ಲಿ| ಯೀ ಶ್ರೇಣಿಯಲ್ಲಿ ಯಿಷ್ಟನೆಯ ಮನೆಯಲ್ಲಿ| ರಾತ್ರೆ ತ್ಯಾಯ ಅನ್ಯಾಯಗಳನ್ನು 
ತಿಳಿದಂಥವನಲ್ಲ | ನೀನು ತಳವಾರಿಕೆಯನ್ನು ಮಾಡುವುದನ್ನು | ನಾವು ರಾಜ್ಯ ಪರಿ 
ಪಾಲನೆ ಮಾಡುವುದು ಚೆನ್ನಾಯಿತು ಯೆಂದು | -ಆಗ್ರಹ ಬಿದ್ದು ಅಪ್ಪ ಜಿಯೊ ರೆ| 
ತಳವಾರನು ಭಯಸ್ತನಾಗಿ | ತಾನು ರಾತ್ರೆ ಹಗಲು | ಆಹಾರ ನಿದ್ರೆಯಿಲ್ಲದೆ | ಬೀದ 
ಬೀದಿಗಳಲ್ಲಿ ಮನುಷ್ಯರ ನಿಲ್ಲಿಸಿ| ಕ್ಷಣ ಕ್ಷಣದ ಸುದ್ದಿಯ ಪರಾಮರಿಸದೆ ಯಾ ಸುದ್ದಿಯ 
ಬಂದು ತಳವಾರ ಹೇಳಲಿಲ್ಲ] ರಾಯರವರಿಗೆ ಯಾರು ಬಿನ್ನಹವ ಮನಾಡಿದರು ಯೆಂದು 
ಪರಾಮರಿಸಲಾಗಿ | ರಾಯರವರು ನಗರ ಶೋಧನ್ನೈ[ಗೆ] ಹೊರಟು ಪರಾಮರಿ' ಸಿದ. 
ಕಾರ್ಯವಲ್ಲದಿ ಕೇಳಿದ ಕಾರ್ಯವಲ್ಲವೆಂದು ಯೆಣಿಸಿ | ಅದಾರಭ್ಯವಾಗಿ | ಪಟ್ಟ ಣದಲ್ಲಿ 
ಕಾವಲು ಕಟ್ಟಿಳೆ | ಅವರವರ ಕೂಡೆ ಜತನವಾಗಿ ಹೇಳಿ| ರಾಯರನರು ನಗರ" ತೋಥ 
ನೆಗೆ ಹೊರಟು ಬಾಹರು | ಆದಾರು ಯೆಂದು ಕೇಳದೆ ಬೀದಿಗಳಲ್ಲಿ ದುಡಕಬಾರದ 

ಇಗೆ ಯೆಚ್ಚರಿಕೆಯಲ್ಲಿ ಯಿರಿ ಯೆಂದು | ತಾನು | ತನಗೆ | ಉಂಟಾದ ಆಪ, ರನ್ನು | 
ಪೋಲಗ ತಿಲ[ದು] ಅರಮನೆ ಯೊಳಗಿಂದ ಹೋದಾಕ್ಷಣದಲ್ಲೆ| ಹಜಾರದ 'ಬೀದಿ 
ಯಲ್ಲಿ ಕಾದುಕೊಂಡಿದ್ದು ಅರಮನೆ ಬೀಗ ಮುದ್ರೆಯಾದ ಯೆರಡುಗಳಿಗೆ ರಾಯರವರು 
ಲೀಲಾವತಾರವಾಗಿ ವೇಸಚ್ಛಾಯಗಳ ನೋಡಿ ಕಾಣಿಸಿಕೊಳ್ಳದೆ ಯೆಪ್ಟೊತ್ತ 
ರಲ್ಲೂ ಯೆಚ್ಚರಿಕೆಯಲ್ಲಿ ಬರಲಾಗಿ ರಾಯರವರು ಜಂಗಮಯ್ಯನ ವೋಟಿಯಾಗಿ 
ಬರಹೇಳಿ | ದಿನ ತಪ್ಪದೆ ನಗರೆ ಶೋಧನೆಗೆ ಬರುತ್ತಾಯಿದ್ದೇನವೆ | ನೀನು ನಿನ್ನ 


1 ಸದ 


ದಿ 


12 


ಬಗೆಯವರನ್ನು ದೂರದಲ್ಲಿ ನೋಡುತ್ತ ತಿರುಗಾಡಿ ಯೆಂದು ಅಪ್ಪಣೆ ಕೊಟ್ಟಿ ರಾದೆ 
ಕಾರಣ | ಜಂಗಮಯ್ಯ ಆದಾರಭ್ಯವೂ ಭಯಸ್ತನಾಗಿ | ರಾಯರವರು ನಗರ 
ಶೋಧನೆ ಮಾಡಿ ಅರಮನೆಗೆ ಹೋಗುವ ಪರ್ಯಂತರ | ಬೀದಿಬೀದಿಗಳಲ್ಲಿ ಸಂಗಡ 
ತಿರುಗಿ | ತನ್ನ ಬಿಡದಿಗೆ ಹೋಹನು | ಈ ವರ್ಶಮಾನವನ್ನು ಅಪ್ಪಾಜಿ ಮೊದ 
ಲಾದಂಥವರು ಕೇಳಿದಂಥವರಾಗಿ | ತಮ ತಮಗೆ ಆಲೋಚನೆ ಹುಟ್ಟಿ | ತಂತನ್ಮು 
ಮನೆ[ಯ]ಲ್ಲಿ ರಾತ್ರಿ ಹಗಲು ಆನ ಮಾತನಾಡುವುದಕ್ಕೂ ಅತಿ ಯೆಚ್ಛ್ಚರಿಕೆಯಲ್ಲಿ | 
ಆಪ್ರಾಲೋಚತೆಯ ನಡೆಸುತ್ತಯಿದ್ದರು | 

ನಿತ್ಯಕೃತ್ಯವನ್ನು ರಾಯರನರು ಬ)ದ್ಯ ನೀತಿಯ ವೋದಿಸಿ ಕೇಳುತ, ಯಿಹೆರಾಗ 
ಲಾಗಿ | ವೊಂದುದಿನ | ಬದ್ಯ [ಪದ್ಯ?] ಬಡಿಯ ಭದ್ರಯ್ಯನು | ಅರಮನೆಗೆ ತಾನು 
ಬರದೆ | ಮಗನ ಜಬ | ಟಿ ಸಂಜಯನೀತಿ 1 ನಿದುರೆಫೀತಿ| ಭರ್ತೃಹರಿ 
ನೀತಿ | ಮೊದಲಾದ ನೀತಿಗಳನ್ನೋದಿ | ಬದ್ಯನೀತಿ ಪದ್ಯದೊಳಗೆ ವೊಂದೂ ಶಪ್ಪದೆ 
ವೋದಲಾಗಿ | ಪದ್ಯ | ಓೀಕು | ತಲನರ್ಗ | ಸಾಮಂತರು | ಬಲಕ್ಕೆ ಅಧಿಕವಾ 
ದಂಥ ನೈಪಾಲನಿಗೆ ಬಲುಮೆಯಾಗಿ ವೊಪ್ಪ್ಪವುದು | ಮತ್ತು ಆಜ್ವ್ವ,ಬಲ ಸಂಪಶ್ರು, 
ವೊಪ್ಪುವುದು ಯೆಂಬ ನೀತಿಯ ಮೊದಲಾಗಿ ರಾಯರವರಿಗೆ ಮೂರುಬಾರಿ ವೋದು 
ಯೆಂದು ಪಾಠವಮಾಡಿ | ವೊಂದು ದಿನ ವೋಲಗನೊಳಗೆ ಕರಣಿಕರ ಕರೆಯಿಸಿ 
ಅವರ ಕೂಡೆ ಕರ್ನಾಟಕ ಸಿಂಹಾಸನಕ್ಕೆ ಯೆಷ್ಟು ಲಕ್ಷ ರಾಜ್ಯ | ಆ ರಾಜ್ಯದೊಳಗೆ | 
ಗಿರಿದುರ್ಗ | ನೆಲದುರ್ಗ | ವನದುರ್ಗ | ಜಶಿಯರ್ಗಗಳು ಯೆಷ್ಟು ಕಾನ ದುರ್ಗಕ್ಕೆ 
ಆವಾವ ರಾಜ್ಯ ಸಲುವುದು |ಈ ರಾಜ್ಯಕ್ಕೆ ವೋಲೈಸುವ ಕುದುರೆ ಕಾಲಬಲ ಯೆಷ್ಟು | 
ಅರಮನೆ ಜೊಕ್ಕಸ ಭಂಡಾರದಲ್ಲಿ ಯಿರುವ ರೊಕ್ಕರುಜಿನಕೂ, | ಬೀಮೆಮುೆಿ 
ಶೂಗಾರರೆ ಮೇಲೆ ಸಂದನಿಂಜದಕ್ಕೂ | ಅರಮನೆ ಕೈಸಂಬಳದ ಆನೆ ಕುದುರೆ ಮಂದಿ 
ಗಳಿಗೆ ವಿವರವಾಗಿ ಲೆಕ್ಕವ ಬರೆದು. ಓದಿ ಯೆಂದು ವೊಂಬತ್ತು ಮಂದಿ ಕರಣಿಕರ 
ಕೂಡೆ ಅಪ್ಪಣೆ ಕೊಟ್ಟು ದಕ್ಷ |ಚಿನ್ನ ಭಂಡಾರದ ಅಲ್ಲಾಳನಾಥನು ಬಿನ್ನಹಮಾಡಿದ್ದು| 
ಯೀ ವರೆಗೆ ನೀರನ್ಭ ಜ ಹಾಜಗನಂಯ ಲೆಕ್ಕ ಗಳ ಕೇಳಿ ಪರಾಮರಿಸಿದವರಲ್ಲ | ಸ್ವಾಮಿ 
ಯವರು ಕರಾಮರಿಸತ್ತ ಯಿದೀರಾದ ಕಾರಣ ಅವಾವ ಲೆಕ್ಕವ ಬಿನ್ನಹಂ ಮಾಡು 
ಯೆಂದರು | ಆ ಲೆಕ್ಕಗಳನ್ನು ಬರೆದು ಯಿದ್ದೇನೆ ಯೆಂದು ಬಿನ್ನಹಂ ಮಾಡಿದ್ದು | 
ವಿದ್ಯಾರಣ್ಯರು ಪಟ್ಟಣವ ಕಟ್ಟುವಾಗ ಸಿಂಹುಸನಸ್ತ ರಿಗೆ | ನಿಕ್ಷೇಪವಾ ಗಿ| ತೊಂಬ 
ಶ್ರಾರು ಕೋಟ ಶ್ರವ್ಯ ಿಕ್ಷೇಿಸಿದ್ದಲ್ಲ ಐದೆ ! ಭೂಷಣಗಳಿಂದ ನಾಲ್ಕು ಕೋಟ | 
ಯಿದಲ್ಲದೆ | ಯೀವರೆಗೆ | ಸಿಂಹಾಸನಸ, ಗೆ. | ಸಿಂಹಾಸನದ ಪಣವ ನಡೆಸುತ್ತ ಬಂದು | 
ಅವರವರ ದಿವಸದಲ್ಲಿ ಬೊಕ್ಕಸದಲ್ಲಿ ಹಾಕಿದ್ದು | ವೊಂಬತ್ತು ಕೋಟ ಯಿದ್ದೀತು | 


1 ಹೊಂಹನು 


13 


ಕರ್ನಾಟಿಕ ರಾಜ್ಯ | ಯೆಂಬತ್ತು ಲಕ್ಷಕ್ಕೂ ದೇವಾದಾಯ | ಬ್ರಹ್ಮಾದಾಯ 
ಮಠಪ್ರೆರ ಮಾನ್ಯ ಹೋಗಲಾಗಿ | ಫಿಂತ ರಾಜ್ಯಕ್ಕೆ ಸೂಬಳ | ಜಿಠೆ(?) ರಾವುತ 
ಕುದುರೆ ೧ಕ್ಕೆ ಘಟ್ಟಿಗ ೧೦೦ ರ ಮೇರೆಯೆಲ್ಲಿ ಕುದುರೆ ಸಾವಿರೆಕ್ಕೆ ಲಕ್ಷಸ್ಥಿತಿ | ಕುದುರೆ 
ಯಿಪ್ಪತ್ತೆನಾಲ್ಕು ಸಾವಿರೆಕ್ಕೆ ಸ್ಥಿತಿ ಯಿಪ್ಪತ್ತುನಾಲ್ಕು ಲಕ್ಷವೂ | ಆನೆ ೧ಕ್ಕೆ ಸಾವಿರ 
ವರಹದ ಮೇರೆಯಲ್ಲಿ ಆನೆ ಘಟ ಸಾವಿರದ ಯಿನ್ನೂರಕ್ಕೆ | ಸ್ಥಿತಿ ಹನ್ನೆರಡು ಲಕ್ಷ | 
ಆಳು ೧ಕ್ಕೆ ಘಟ್ಟಗ ೨೦ ವರಹ ಮೇರೆಯಲ್ಲಿ ಆಳು ಸಾವಿರಕ್ಕೆ ೨೪೦೦೦ ಯಿಪ್ಪತ್ತ 
ನಾಲ್ಕು ಸಾನಿರ ಪ್ರಕಾರದಲ್ಲಿ | ಲಕ್ಷ ಅರುವತ್ತು ಸಾವಿರ ಕಾಲಾಳು | ಲಕ್ಷ ಅರುವತ್ತು 
ಸಾವಿರ ರಾಯದುರ್ಗ | ಆದವಾನಿ | ಚಿಮಓದುರ್ಗ ! ಗುತ್ತಿಗಂಡಿಗೋಓ | ಚಂದ್ರ 
ಗಿರಿ | ಗುಟ್ರಿಕೊಂಡೆ | ಮದ್ದೂರು | ಸಾಮಗಿರಿ| ಪಡವಿ(€)ಡು] ತೆಂ[ಕಂ?] ಚಿ ತಿರು 
ಚನಾಪಳ್ಳಿ | ಸೆನುಕೊಂಡೆ | ಮಾಸ್ತಿ ಮೊದಲಾದ ಗಿರಿದುರ್ಗಗಳನ್ನೂ | ನಂದ್ಕಾಲ | 
ಶ್ರೀರಂಗಪಟ್ಟಣ | ಉಮ್ಮತ್ತೂರು | ಶಿವನ ಸಮುದ್ರ ಡಣಾಯಕನ ಕೋಟಿ | 
ಮದ್ದೂರ ಪಾಳ್ಯದೆ ಕೋಟಿ | ದಿಂಡುಗಲು ವೊದಲಾದ ಸ್ಥಳ ದುರ್ಗಗಳನ್ನೂ | 
ಸತ್ಯ ಮಂಗಲ | ಕೂಟಗಲ್ಲು | ಡೆಂಕಣಿ ಕೋಟಿ | ನಾರಾಯಣವನ |' ಸೊದಲಾದ 
ವನದುರ್ಗವೂ | ಆ , ದೇಶದವರು | ಆಳಿ ವೋಲೈಸುತ್ತಿದ್ದಾರೆ । ಲೆಕ್ಕ ಪ್ರಕಾರಕ್ಕೆ 
ಅನೆ ಕುದುರೆ ಕಾಲಾಳನ್ನು | ಸರಿನೋಡಿಕೊಳ್ಳ ಬೇಕು | ಆ ದುರ್ಗವಾಳುವವರು | 
ಆನೆ ಕುದುರೆ ಕಾಲಾಳುಗಳ ವಿವರವಾಗಿ ಬರೆದು ತನ್ನಿಯೆಂದು ಅಪ್ಪಣೆಯ ಕೊಟ್ಟ 
ಮೇಲೆ ಅರಮನೆಯ ಕೈ ಜಿತವಾಗಿ ಯೇನನೂ ಓದಲಿಲ್ಲ ಯೆಂದು ಮನಸ್ಸಿನಲ್ಲಿ ಯೆಣಿಸಿ। 
ಅಪ್ಪಾಜಿ ಅಯ್ಯಪ್ಪರಸರ ಕೂಡೆ ಮುಂದೆ ನಡೆಸಿಕೊಂಬಂಥ ಕಾರ್ಯಗಳಿಗೆ | 
ಆಲೋಚನೆ ಯೇನು ಯೆಂದು ಕೇಳಿದುದಕ್ಕೆ । ಸಾಳುವ ತಿಮ್ಮರಸಯ್ಯ ಆಲೋಚನಾ 
ಪರನಾಗಿ | ಮತ್ತೇನೂ ಎನ್ನದೆ ! ಚಿತ್ಕಕ್ಕೆ ಸರಿಬಂದ ಹಾಗೆ ನಡೆಸುವಾ ಎಂದು | 
ಸಂಬುದ್ಧಿ ಯಾಗಿ ಯೆಂದುದಕ್ಕೆ |. ರಾಯರವರು ಸಿಂಹಾಸನ ಭಾರಕ್ಕೆ ತಮ್ಮ 
ಕಾರಣಕರ್ತರನ್ನು । ಮಾಡಿದ್ದಲ್ಲದೆ | ಸಕಲ ಪ್ರಪಂಚವೂ ಸಾಮಾಧಿಕರಿಂದಲೆ | 
ನಡೆಯುತ್ತ ಯಿದ್ದಿತು | ತಮ್ಮ ಮಾತುಕತೆಗಳನ್ನು ಯಾರು *ೇಳಿಯಾಕು | 
ತರುಣದಲ್ಲಿಯೇ | ಸ್ವತಂತ್ರವಾಗಿ ನಡೆಸಿದರೆ | ಮಂತ್ರ ಖಿನ್ನವಾಗಿ | ಕಾರ್ಯ ಕೊನೆ 
ಸಾಗಲರಿಯದು | ಬಾಗಿಲಲ್ಲಿ ಯಿಹಂಥ ಹಿರಿಯರು ಕಿರಿಯರಿಂದ ತಿಳಿದು ನಡೆಸಿದಕೆ 
'ಸ್ವತಂತ್ರವಾಗಿ ನಡೆವುದು ಯೆಂದು ಯೆಣಿಸಿ | ನಗರ ಶೋಧನೆಗೆ ವೊಂದು ದಿವಸ! 
ಹೊರಟ ಹಾಗೆ ಅರಮನೆ ಹೊರಟು ಪಟ್ಟಿಣಕ್ಕೆ ಯೆರಡು ಗಾವುದದಲ್ಲಿ | ಉತ್ತರ 
ವಾಗಿ ಹೋಗಿ ಅಲ್ಲಿ ವೊಂದು ಗುಡಿ ಇರಲಾಗಿ ಅಲ್ಲಿ ನಿಂತು ನಂಬಿದವರ 'ನೀರು ತಾ? 
ಯೆಂದು | ಮುಖಮಜ್ಜನ ನಾಮತೀರ್ಥನಾಗಿ | ಸ್ವಯಂ ಪಾಕ ನೈವೇದ್ಯ ವಾದಂಥ 


ಹಾಮಾನಾ ವಾವಸ 


1 ನಿರುತ 


14 


ಪ್ರಸಾದ. ಪಣ್ಣಾರಗಳನ್ನು ತನ್ನಿ ಯೆಂದು ಊಟವನ್ನು 'ಮಾಡಿ ಕುಳಿತುಕೊಂಡು 
ಇರಲಾಗಿ | ಯಿಕ್ಸಿ ಪಟ್ಟಿ ಇದಲ್ಲಿ ಯೆಂದಿನ ಹಾಗೆ | ಸಾಳುವ ತಿಮ್ಮರಸಯ್ಯ ನವರು | 
ಅರಮನೆಗೆ ಭಾ” ಸ ರು ಯೆದ್ದು ಯೆಚ್ಚ ರಿಕೆಯಲ್ಲಿ ಯಿದ್ದಾ ತತೋ ಏ 
ಯೆಂದು ಪರಾಮರಿಸಲಾಗಿ ದಾದಿಯವರು | ಹೆಗ್ಗ ಡಿಕಾಕಿಯವರು |: ಅಣ್ಣಗಳು | 
ಮಂದಲಿಸಿದ್ದು ರಾಯರಪರು ಫಗರ ಶೋಧನೆಗೆ ಹೊರಟರಲ್ಲದೆ ।-ಯೇನೂ "ಬರಲಿಲ್ಲ 
ಯೆಂದು | ಹೇಳಿದರಾಗಲಾಗಿ | ಅನರ ಕೂಡೆ ಯಾರು ಬಂದು ಕೇಳಿದರೂ | -ಯಿನ್ನೂ 
ಯೆಚ್ಚತ್ತು ಯೇಳಲಿಲ್ಲ ಯೆಂದು ಹೇಳಿ ಯೆಂದು ನೇಮಕನ ಮಾಡಿ | ಹಜಾರಕ್ಕೆ 
ಬಂದು ಕುಳಿತುಕೆಇಂಡು ಗೂಢಚಾರರ ಯೆಂಟು ದಿಕ್ಕಿಗೂ ಕಳುಹಿಸಲಾಗಿ | ಆ ದಿಕ್ಕಿ ನ 
ಹೋದವರೊಳಗೆ | : ಪರಿಶೋಧಕನಾದಂಥ ಬೇಹಿನವನು ಬಂದು | ತಿಮ ಒರಸಯ್ಯ 
ನವರ ಕೂಡೆ ಪಟ್ಟಣಕ್ಕೆ ಯೆರಡು ಗಾವುದ ದೂರದಲ್ಲಿ | ಪಲ್ಳಿಗೊಂಡ ರಂಗನಾಥ 
ಸ್ವಾಮಿಯವರ ಗುಡಿಯೊಳಗೆ | ಸ್ವಾಮಿಯ ಸಕ್ಸಿಧಿಯಲ್ಲಿ ಯೇಕಾಂತವಾಗಿ ಕುಳಿತು 
ಕೊಂಡು ಪಟ್ಟಿ ಣದ ದಿಕ್ಕು ನೋಡುತ್ತ ಯಿದಾರೆ ಯೆಂದು ಹೇಳಲಾಗಿ | ಅಪ್ಪರಸಯ್ಯ 
ಹೇಳಿದಂಥ ವಿವರ | 

ಮನ್ನೆಯವರು ಅಮರಗಾರರು ಅಷ್ಟು ಮಂದಿಗಳನ್ನೂ | ರಾಯರವರು ಬೇಟಿ 
ಮಾರ್ಗವಾಗಿ ಹೊರಡುತ್ತಯಿದ್ದಾರೆ | ನೀವೆಲ್ಲರೂ | ನಿಮ್ಮ್ಮ ನಿಮ್ಮ ಸ್ತೋಷು ಶುದ್ಧಿ 
ಮಾಡಿಕೊಂಡು ಬನ್ನಿ ಯೆಂದು ಚೀಟಗಳ ಬರೆಯಿಸಿ ಕಳುಹಿಸಿದರಾದ ಕಾಕಣ ಪಟ್ಟಣ 
ದೊಳಗುಳ್ಳ ರಾವುತರು | ಮಾವುತರು | ಕಾಲಾಳು | ದೊರೆನುನ್ನೆಯರು | ಅಷ್ಟು, 
ಮಂದಿಯು ಕದಲಿ ಹೋದರು | ಮುಂದಾಗಿಯೆ ತಿಮ್ಮರಸಯ್ಯನವರು ಹೋಗಿ | 
ವೊಂದು ಹರಿದಾರಿಯ ದೂರದಲ್ಲಿ ಅಂದಳವನ್ನಿಳಿದು | ಅಲ್ಲಿನ ನಂಟರು ಬಂಟರು' ಆನೆ 
ಕುದುರೆಗಳನ್ನು ಬರಮಾಡಿಕೊಂಡು ಯಿರ ಹೇಳಿ ಕಟ್ಟಳೆ ಮಾಡಿ | ಮಿತ ಪರಿಜನದಿಂದ 
ಕೆಲವು ದೂರ ಹೋಗಿ | ಅಷ್ಟು ಮಂದಿಯನ್ನೂ ಅಳ್ಲಿಯೆ ನಿಲ್ಲಿಸಿ ತಾವು ಏಕದೇಶವಾಗಿ 
ಗುಡಿಯ ಬಳಿಗೆ ಹೋದರಾಗಲಾಗಿ | ರಾಯರವರು ತಿಮ್ಮರಸಯ್ಯನನ್ನು ದೂರದಲ್ಲೆ 
ಕಂಡು | ಹಚ್ಚ ಡವ ಮುಸುಕು ಹಾಕಿಕೊಂಡು ಮುನಿದಿರುವ ಮಾರ್ಗದಲ್ಲಿ ಯಿರಲಾಗಿ | 
ಅಪ್ಪಾಜಿ | ರಾಯರವರ ಪಾದದ ,ಬಳಿಯಲ್ಲಿ ಕೈ ಕಪ್ಪಿ ಕೊಂಡು ನಿಂತಿರಲಾಗಿ | ಕೆಲ 
ಹೊತ್ತು ಕಾಣಿಸಿಕೊಳ್ಳ ದೆಯಿದ್ದು | ಅತ್ಯಂತವಾಗಿ ನಿದೆ ಹೋಗಿ ಯೆದ್ದ ರೀತಿಯಲ್ಲಿ 
ಯೆದ್ದು | ಅನ್ಸಾ ಜಿಯನ್ನು | ನೀವು ಯೇ ತೆ ಯಿಬ್ಲಿಗೆ ಬಂದಿರಿ ಯೆಂದು "ಕೇಳಲಾಗಿ 
ಅಸ್ಪಾಜಿ ಅಡ್ಡಬಿದ್ದು | ಬಿನ್ನಹಂ ಮಾಡಿದ್ದು | ಸ್ವಾಮಿಯವರು | ನಿನ್ನೆ ರಾತ್ರಿ 
ನಗರೆ. ಶೋಧನೆಗೆ ಹೊರಟು ಹಾಗೆ ಯಿಲ್ಲಿ ಚಿಕ್ಕೆ ಸಿದ್ದ ನ್ನ್ನು 'ತ0ಯಿಕೆಲಾಗ ಅರಮನೆಗೆ 
ಹೋಗಿ | ಸ್ವಾಮಿಯವರು ಯೆದ್ದು ಯಿದ್ದಾರೆಯೇ ಯೆಂದು ಕೇಳಲಾಗಿ | ಹೆಗ್ಗಡೆಗಾತಿ 


ಅಲ್ಲಿ ನಂಟುಬಂಟು 


15 


ಯವರು | ಅಣ್ಣಗಳು ಯೀವಕೆಗೂ ಬಂದಂಥವರೆಲ್ಲ ಯೆಂದು ಹೇಳಲಾಗಿ | ಮನಸ್ಸಿ ನಿ 
ಬಹಳ ವಿಚಾರತಾಗಿ | ಆ ದಿಕ್ತುಗಳಿಗೆ ಬೇಹಿನನರ ಕಳುಹಲಾಗಿ | ಯಿಲ್ಲಿ ಚಿತ್ತೆ ತ್ಕ್ರೈಸಿ 

ಯಿದ್ದಾಕೆ ಯೆಂಬುದನ್ನು ಹೇಳಲಾಗಿ ಕೇಳಿ | ಯೀ ಸುದ್ದಿಯ ಹುಬ್ಬ /ಸಬಾರದು 
ಯೆಂದು ರಾಯರವರು ಬೇಟಿ ಮಾರ್ಗವಾಗಿಯಿದಾರೆ ಯೆಂದು | ಕೊರೆಮನ್ನೆ ಯರು 
ಅಷ್ಟು ಮಂದಿಯನ್ನೂ ಶಂತನ್ಮು ಸ್ಫೋಮವ, ಕೂಡಿಕೊಂಡು ಬರುವುದು ಯೆಂದು 
ಚೀಟಿಗಳ ಬರೆದು ಕಳುರಿಸಿ | ಸಮೀಪದವರ ಕೂಡೆ ರಾಯರವರು *ಹೊತ್ತಾರೆ' 
ಯೇಕದಲ್ಲಿ ಹೋಗುವಾಗ ಬರಹೇಳಿ ಅಪ್ಪಣೆ ಕೆಟ್ಟು ಯಿ:ದಾರೆ ಯೆಂದು ಅವರ ಕೂಡೆ 
ಮಂದಲಿಸಿ ಹೊರಟು ಬಂದೆನು | ಸ್ವಾಮಿಯವರು ಯೀ ರೀತಿಯಲ್ಲಿ ಬರಬಹುದೇ. 
ಯೀ ಸುದ್ದಿಯ ಪರರು ಕೇಳಿದರೆ ಸಟ್ಟಿಣವೆಲ್ಲ ಸೂರೆಕೋಹುದು | ದುನ್ನೆ ದಾರರು 
ಕೇಳಿದರೆ ಅಪಕೀರ್ತಿಯಾಗಿ ಸಟ್ಟಿ ಜಮ ಕೊಳ್ಳೆ ಹೋಗುವದು | ಯಿಂಥ ಕಾರ್ಯವ 
ಮಾಡುವದುಚಿತವೇ ಸ್ವಾಮಿ | ಚಿತ, ದಲಿ ಸ ಕಾರ್ಯವನೆಣಿಸಿ. ಬರಬಹುದೆ 
ಯೆಂದು ತಿ ಮಾರ್ಗವಾಗಿ ದೂರಿಕೊಳ್ಳ ಲಾಗಿ | ಭಯೋತ್ಪಾ3ದಕ*ವಾಗಿ ಹೇಳಿದುದಕ್ಕೆ 
ರಾಯರೆವರು | ಸಿಂಹಾಸನದ ಭಾರವನು ವಹಿಸಿ ನಿಮ್ಮಂಥ ಹಿರಿಯರು ಯಿರಲಾಗಿ | 
ಅಂಥ ಕಾರ್ಯಗಳು ಯೇಕೆ ಬಂದಾವು | ನೀವು ತೃಣವ ಪಿಡಿದರೆ ಮೇರುವಾಗುವುದು | 
ಮೇರುವನು ತೃಣನ ಮಾಡಲಾಪಿರಿ | ಘಟಿನಾಘಟಿನ ಸಾಮರ್ಥ್ಯವೂ ನಿಮ್ಮಲ್ಲಿಯೇ 
ಉಂಟು ಯೆಂದು ಫಿರ್ಮಲಗ3ರ್ಭೋಣಕಕ್ಕಿಗಳಾಗಿ ಅಪ್ಪಣೆ ಕೊಟ್ಟದ್ದಕ್ಕೆ | ಸಾಳವ 
ತಿಮ್ಮರಸಯ್ಯ ಹಾಗೆಯಹುದು | ಸ್ವಾಮಿಯವರು ಸಕಲ ಭಾರವನ್ನೂ ನಮ್ಮ ಮೇಲೆ 
*ಹಾಕಿ" ನಡೆಸುತ್ತ ಯಿರಲಾಗಿ ಹಾಗೇ ನಡೆಯುತ್ತಾ, ಯಿದ್ದಿತು | ಚಿತ್ತಕ್ಕೆ ಬಾರದೆ 
ಯಿದ್ದಕೆ | ನಾವು ಯೆಂಬುದು ಯಷ್ಟು ತೃಣ | ತೃಣಗ್ರಾಹಿಯಾದಂಥ ಯಿಂದ್ರ 
ನೀಲವೂ ಖ್ಯಾತಿಯನ್ನೆ ಭದುವುದು | ತೃಣವೂ ತೃಣವೆಂದೆನಿಸಿ | ಕೈಸಿಡಿಂದೆ ಯಿದ್ದರೆ 
*'ಚಾತಿ ನೀವನ್ಗಿ್‌ ಯೆಂದ) ಬೆಕೆ ತಗ್ಗುವುವು ಆಗಲಾಗಿ | ಆಳಿದವರ ಪ್ರತಾಪ 
ದಿಂದ | ವೋಲೈ ಸುವವರು ಘನವಾಗುವರು. ತಾಪ. ಉಂಟಾಗುವುದು ಯೆಂದು 
ದ್ವಂದ್ವಾರ್ಥಗಳಾಗಿ ಬಿನ್ನಹಂ ಮಾಡಿ | ಪಟ್ಟಣಕ್ಕೆ ಚಿತ್ಕೈಸಿ ಯೆಂದು ತಿಳುಬ 
ದುದಕ್ಕೆ ರಾಯರವರು. ತಮಗೆ ದೊರೆತನವೆನ್ನೆಲಾಗಿ | ಯೇನು ತಮ್ಮ ಅಂಕೆಗೆ 
ಯಾರು , ಬಂದಾರು | ಯೆಂದೂ ಬಾರದವರನ್ನು ನಾವು ಯೇನು ಮಾಡುವೆವು 
ಯೆಂದು ದಂಡಿಸೆ. ಸಮರ್ಥರಲ್ಲ | ದಂಡನಾಯಕತ್ಯವು ಯಿಲ್ಲದವರಿಗೆ ಭೂಮಿಯ 
ನಾಳುವುದು. ಹೇಗೆ | ಧರ್ಮ ಪರಿಪಾಲನೆಯ ಮಾಡುವದು ಹೇಗೆ | ದುಷ ನಿಗ್ರಹ 
ಶಿಸ್ಟ ಪರಿಪಾಲನೆ ಮಾಡು ಯೆಂದು ಹೇಳಿದಿರಲ್ಲ ಅದಕ್ಕೆ ಪತ್ರಿ ಚಿಂತೆಯ ಕಂಡರೆ 
ಹೊಡಿವು | ಯಿಲ್ಲದಿದ್ದರೆ ಬರತೀರದು ಯೆಂದು ನಾಲ್ಕು ಘಳಿಗೆ ಆಲೋಚನೆಯನ್ನು 


1. ಹೊಂತ್ತರೆ 2 ತ ತಿ ರ್ಭ್‌ 4 ಹೂಗಿ 5 ಚಾತಿ ನಿಲನಲ್ಲ 


10 


ಮಾಡಲಾಗಿ | ಸಾಳುವ ತಿಮ್ಮರಸಯ್ಯನವರು ಜೀವರವರ ಅಪ್ಪಣೆ ಕೊಟ್ಟದ್ದೆಲ್ಲವೂ 
ಸಿದ್ಧವಹುದು | ಕಾರ್ಯ ರೀತಿಯಹುದು | ಅದಕ್ಕೆ ಯಿದು ಬುದ್ಧಿ ಯೆಂದು ಅಪ್ಪಣೆ 
ಕೊಟ್ಟರೆ ಸ್ವಾಮಿಯವರು ಅಪ್ಪಣೆ ಕೊಟ್ಟಿ ಹಾಗೆ | ಅಘಟನಘಟನಾಸಾಮರ್ಥ್ಯವೂ 
ಉಂಟು ಯೆಂದುದಕ್ಕೆ ಸ್ವಾಮಿಯವರ ಪ್ರತಾಪದಿಂದ ಯೆಲ್ಲ ಕಾರ್ಯಗಳೂ ಅಮರಿಕೆ 
ಯಾದವು ಯೆಂದು ತಿಳುಹಿದುದಕ್ಕೆ | ರಾಯರವರು | ನಮ್ಮ ಸ್ವತಂತ್ರ ಮಾಡಿದಿರಿ 
ಯೆಲ್ಲ ಆ ಪ್ರಕಾರದಲ್ಲಿಯೇ ನಡೆಸಿ ಯೆಂದು ಅಪ್ಪಣೆಯ ಕೊಟ್ಟು ಯಿಷ್ಟು ದಿವಸವೂ 
ನೀತಿ ಪದ್ಯಗಳನ್ನು ಕೇಳಿದೆವು | ವಿಶೇಷವಾಗಿ ಬುದ್ಧಿ ಮಾರ್ಗವಾಗಿ ನೀತಿಯ ಕೇಳಿದೆ 
ವಾಗಲಾಗಿ | ಆ ರೀತಿಯಲ್ಲಿ ನಡೆದುಕೊಳ್ಳ ಬೇಕು ಯೆಂದು ಸಾಮಂತರ ಬಲಕ್ಕಿಂತ 
ಅಧಿಕವಾಗಿ ಬಲವ ಕಟ್ಟಿ | ತುರುಕರೆ ಮಟ್ಟ ಮಾಡಬೇಕು ಯೆಂದು ಯೆಣಿಸಿದೆವು | 
ಯಿದಕ್ಕೆ ಯೇನು ಯೆಂದರೆ ಕೈ ಜಿತವಲ್ಲದೆ ಆವಕಾರ್ಯವಾಗದಾಗಲಾಗಿ | ಯೀಗ 
ಕೈಜಿತವಾಗಿ. ಆನೆ ಕುದುರೆ ಕಾಲಾಳ ಸಾಲಾಳು ಕಟ್ಟಿ | ಆ ಸ್ತೋಮವ ಕಾಡಿ 
ಕೊಂಡು ಪಟ್ಟಣ ಪ್ರವೇಶವಾಗಬೇಕು ಯೆಂದು | ಅಪ್ಪಣೆ ಕೊಟ್ಟಿರಾಗಲಾಗಿ | 
ತಿಮ್ಮರಸಯ್ಯನು ಯಿನಿತು ಕಾರ್ಯಕ್ಕಾಗಿ | ದೇವರವರು ಬರಬಹುದೆ ಯೆಂದು | 
ಯೀ ಕ್ಷಣದಲ್ಲಿಯೆ ಚಿತ್ತಕ್ಕೆ ಬರುವ ಹಾಗೆ | ಆನೆ ಕುದುರೆ. ಕಾಯಾಳು ಸಂತರಿಸಿ 
ಚತುರಂಗ ಬಲಸಹಿತವಾಗಿ ಪಟ್ಟಣಕ್ಕೆ ಚಿತ್ರೈಸಿ ಯೆಂದು ಬಿನ್ನಹಂ ಮಾಡಿದುದಕ್ಕೆ | 
ರಾಯರವರು ದಿನ ಕ್ರಮಬಲ್ಲಿ ಅನುಕೂಲ ಮಾಡಿರು | ಯೀಗಲೆ ಅಮರಿಕೆಯಾಗುವ 
ಹಾಗೆ ಯತ್ನ್ನ ಕಂಡಿರು ಯೆಂದುದಕ್ಕೆ | ಯೀ ಕ್ಷಣದಲ್ಲಿಯೆ | ಅರಮನೆ ಅನೆ ಕುದುರೆ 
ಕಾಲಾಳು ಸಹಿತವಾಗಿ ಸಂಪಾದಿಸಿರು ಯೆಂದು ಬಿನ್ನಹಂ ಮಾಡಿದುದಕ್ಕೆ | ದೊರೆ 
ಮನ್ನೆಯರು | ಅಮರನಾಯಕರು | ರಾವುತರು | ರಾಣುವೆ ಯೆಪ್ಪತ್ತೆರಡು ವಿನಿ 
ಯೋಗದವರು ವೋಲಗಕ್ಕೆ ಬನ್ಸಿಯೆಂದು ಕಂದಾಚಾರದ ಕರಣಿಕರ ಕರೆಸಿ | ಅವರ 
ಕೂಡೆ ಸಿಂಹಾಸನಕ್ಕೆ | ಅಮರನಾಯಕರ ಆನೆಗಳೆಷ್ಟು | ಕುದುರೆಗಳೆಷ್ಟು | ಕಾಲಾ 
ಳೆನ್ಬು | ಯೆನ್ನಲಾಗಿ ಕರಣಿಕರು ಹೇಳಿದ್ದು | ಆನೆ ಘಟಗಳು ನೂರು | ಕುದುರೆ 
ಯೆಪ್ಪತ್ತ ನಾಲ್ಕು ಸಾವಿರ | ಕಾಲ್ಬಲ ಲಕ್ಷ ಅರುವತ್ತು ಸಾವಿರದ ಸ್ಥಿತಿ | ಯೆಪ್ಪ 
ತಾರು ಲಕ್ಷಕ್ಕೆ ಅಮುರವನ್ನಾ ಳುತ್ತ ಯಿದ್ದಾರೆ ಯೆಂದು ಬಿನ್ನಹಂ ಮಾಡಿದುದಕ್ಕೆ | 
ಅವರ ಕೂಡೆ ರಾಯರವರು | ಅಮರದ ಆಳು ಕುದುರೆ ಆನೆಗಳನ್ನೂ | ಯಿಂದು 
ನಾಲ್ಕು ಫಳಿಗೆಯೊಳಗೆ ಯೆಣಿಕೆಗೆ ಬಾರದ ಕುದುಕೆ ಆನೆಗಳಿಗೂ ಕಾಲಾಳಿಗೂ | 
ವೀರನೃ ಸಿಂಹರಾಯರವರು ಪಟ್ಟಿವ ಕಪ್ಬಿಕೊಂಡದಾರಭ್ಯ ಯೀವರೆಗೆ | ಹನ್ನೆರಡು 
ವರುಷಕ್ಕೂ | ಅವರ ಮೇಲೆ ರೊಕ್ಕವ ನಿಲುವು ಮಾಡಿ | ಯೀ ಕ್ಷಣಕ್ಕೆ ಕೊಕ್ಕವ 
ಹರುನ್‌ ಮಾಡಿಸಿ ಯೆಂದು | ತಮ್ಮ ಮೇಲೆ ಹೊತ್ತ, ಕೊಕ್ಕಕ್ಕೆ ಕೊಡುವುದಕ್ಕೆ ಯೆರ 
ವಿಲ್ಲ| ಸೀಮೆಯ ಯೆಂಡಿನ ಹಾಗೆ ನಡೆಸಿದರೆ | ಯೀಗ ಯಿರುವ ಅನೆ ಕುದುರೆ 
ಗಳನ್ನೂ ಅರಮನೆಗೆ ಜಿಲೆ ಕಟ್ಟಿಕೊಟ್ಟ ಮೇಲೆ | ತಾವು ಸಂತರಿಸಿಕೊಂಡೇವು 


1 


ಯೆಂದು ಬಿನ್ನಹಂ ಮಾಡಲಾಗಿ | ಪೊಳಿತು ಯೆಂದು ಅಮರಗಾರರ ಮೇಲಣ ನಿಲದೆ 
ಹಣವಿಗೆ | ಆನೆ ಕುದುರೆ ಬೆಲೆ ಕಟ್ಟಿಕೊಳ್ಳಲಾಗಿ | ಐನೂರು ಆನೆಯನ್ನೂ | ಹನ್ನೆ 
ರಡು ಸಾವಿರ ಕುದುಕೆಯನ್ನೂ | ಅರುವತ್ತು, ಸಾವಿರ ಕಾಲಾಳು | ದೊರೆಗಳನ್ನೂ 
ಅರಮನೆ ಹವಾಲಾಯಿತು | ಆನೆ ಕುದುರೆಗಳನ್ನು ಸಮ್ಮುಖದಲ್ಲಿ ನಿಲ್ಲಿಸಿ ಚಿತ್ತಬಂದ 
ವರಿಗೆ ಮನ್ನಿಸಿ ಯೆಂದು ಬಿನ್ನಹಂ ಮಾಡಲಾಗಿ | ರಾಯರವರು ಅಸ್ಸಾಜಿಯ ಕೂಡೆ| 
ಅಘಟನಾ ಘಟನ ಸಾಮರ್ಥ್ಯ ನಿನಗುಂಟು. ಯೆಂದು | ಉಚಿತ ಸಪ್ತಾಂಗವನ್ನೂ| 
ಕುಲ್ಲಾಯಿ | ಕಬಾಯಿ | ತಾಳಿಚಾಕಳಿ ಪೀತಾಂಬರ | ಗಂಧ | ಕಸ್ತೂರಿ | 
ತಾಂಬೂಲ ಆದಿಯಾಗಿ ಕೊಟ್ಟು | ಕೈಸಂಬಳ | ಆನೆಗಳಿಗೆ ತುಳವ ಕೈ ಸಂಬಳ 
ಕುದುರೆಗಳಿಗೂ ಕುರುಬ ರಾವುತರಿಗೂ | *ಕಬ್ಬಿಲ: ರಾವುತರಿಗೂ | ಕಾತಾಳಿಗೂ 
ಸಂಬಳವ ಬರಿಸಿ | ಆ ತರುವಾಯದಲ್ಲಿ | ರಾಯರನರು ಮದ್ದಾನೆಯನೇರಿಕೊಂಡು | 
ಸಾಳುವ ತಿಮ್ಮರಸಯ್ಯನ ಹಿಂದೆ ಕುರೈರ ಹೇಳಿ | ಚತುರಂಗ ಬಲನನ್ನೂ ಕೂಡಿ 
ಕೊಂಡು | ಪಟ್ಟಿಣ ಸ್ರನೇಶವಾಗಿ | ಅಪ್ಪಾಜಿ ಮೊದಲಾದಂಥವರನ್ನು ಮನೆಗೆ 
ಕಳುಹಿಸಿ | ಆಪ್ತರ ಕೂಡೆ | ಸಾಳುವ ತಿಮ್ಮರಸಯ್ಯನಂಥ ಓಿಯೋಗಿಯಿರಲಾಗಿ | 
ವೊಂದು. ದಿವಸದಲ್ಲೆ ಕೈಸಂಬಳದ ಬಲವ ಕಟ್ಟಿ ಬೇಕು ಅದು ಯಿಲ್ಲದೆಯಿದ್ದರೆ 
ಪಟ್ಟಣಕ್ಕೆ ಬಾರೆವು ಯೆಂದು *ಛಲ* ವಚನವಾಗಿ ಆಡಿದ ಹೊತ್ತಿಗು ತಾಳುವೆ 
ಉಂಟಾಗಿ | ಆ ಮೇರೆಗೆ ಅನುಕೂಲವ ಮಾಡಿದೆನು ಯೆಂದು | ಆ ಕ್ಷಣದಲ್ಲೆ ಆನೆ 
2೦ ಕುದುಕೆ ೧೨೦೦೦ *ಕಾಲಾಳು* ೬೦೦೦೦ ಯಿವನ್ನೆಲ್ಲ ಸಮುಖಕ್ಕೆ ತಂದು | 
ಚಿತ್ರ ಬಂದವರ ನಶಕ್ಕೆ ಕೊಡಿ ಯೆನ್ನಲಾಗಿ। ನೋಡಿ | ಮುಂಡೆ ತುರುಕಾಣ್ಯದ ಮೇಲೆ 
ಾರ್ಯವ ಮಾಡುವಂಥವರಾಗಿ | ಕರ್ನಾಟಿಕ ರಾವುತ ಮಾವುತರನ್ನೆ ಸಂಶರಿಸ 
ಬೇಕು ಯೆಂಬ ದೃಷ್ಟಿಯಿಂದ ಕುರುಬ ರಾವುತರಿಗು | ಕಬ್ಬಿಲ ರಾವುತರಿಗು | ತುಳುವ 
ರಾವ್ರತರಿಗು | ಮೊರೆಸ : ನಾಡ ರಾವುತರಿಗು ಹನ್ನೆರಡು ಸಾವಿರ ಕುದುರೆಗಳನ್ನು 
ವೆಚ ನರಾಡಿ | ಅನೆ ಕುದುರೆ ರಾವುತರಿಗು ಸಂಬಳ ಸಾರಿಗೆಯನ್ನೂ | ಆ ಲಾಯದ 
ಕುದುರಿ ಕಡಿವಳಗಳನ್ನೂ | ಪರಾಮರಿಸುವ ಹಾಗೆ ನಾಲ್ಕುಮಂದಿ ಪಾರುಪತ್ಯಗಾರ 
ರನ್ನು | ನಾಲ್ಕುಮಂದಿ ಕರಣಿಕರನ್ನು| ಹದಿನಾರುಮಂದಿ ಅಂಗಚಾಲರನ್ನು | 
ನಾಲ್ಗುಮುಂದಿ *ಕುಸ್ರಾಂತರದ* ಹಣವ ಕಟ್ಟುವವರನ್ನೂ | ಯೇರ್ಪಾಟುವರಾಡಿ | 
ಅಂದಂದಿಗೆ ಮುಚ್ಚಿದ ವೆಚ್ಚಕ್ಕೆ ಕೊಕ್ಕವಾಗಿ ಕೊಡಿ ಯಂದು ಬೊಕ್ಕಸ[ದ]ಲ್ಲಿ 
ನಿರಪ್ಪಣೆಯ ಮಾಡಿ!" ಆನೆಗಳ ತುಕುಡಿಯನ್ನು?| ಸ್ವದೇಶ ಮಾವುತರನ್ನು ಯೇರ್ಪಾಟು 
ಮಾಡಿ | ಅವರ ಸಂಬಳ ಸಾರಿಗೆಗಳು | ಅನೆ ದವಸ ಧಾನ್ಯ ಹುಲ್ಲು ಸೊಪ್ಪುಗಳಿಗೂ| 
ಯೆಣ್ಣೆ ತುಪ್ಪ ಕವಳಗಳಿಗೂ | ಗಜವೈದ್ಯ ಅಶ್ವವೈದ್ಯರಿಗೂ | ಕಡಮೆ ಯಿಲ್ಲದೆ 


1 ತಬ್ಬಿಲ 2 ಚಲ ತಿ ಕುದುರೆ 4 ಹಸ್ತಾಂತ್ರ 5 ಅನೆಗಳು ತುಕುಂನ್ನು 


ತ] 


18 


ನಡೆಸುವ ಹಾಗೆ | ಆರುಮಂದಿ ಪಾರುಪಶ್ಯಗಾರರೆನ್ನು | ಆರುಮಂದಿ ಕರಣಿಕರನ್ನು! 
ಹದಿನಾರುಮಂದಿ ಅಂಗಜಾಲರನ್ನೂ । ಅಂದಿಗಂದಿಗೆ ಮುಟ್ಟಿದ ವೆಚ್ಚಿಕ್ಕೆ ಬೊಕ್ಕಸ 
ದಲ್ಲಿ ಕೊಡಿ ಯೆಂದು ನಿರಪ್ಪಣೆ ಮಾಡಿದೆವು ಯೆಂದು | ಹಾಗೆ ಕಾಲಾಳು ಆರುವತ್ತು 
ಸಾವಿರಕ್ಕೆ ತಿಂಗಳು ತಿಂಗಳು ತಪ್ಪದೆ ಮಧ್ಯಾನ್ಹದ ಸಂಬಳ ಮೊದಲಾಗಿ ಎಂದು ವೊಬ್ಬ 
ಪಾರುಪತ್ಯೆಗಾರನ ಯೇರ್ಪಾಟು ಮುಾಡಿದೆವು ಯೆಂದು ದೊರೆತನವನ್ನೂ ಪ್ರಭುತ್ವ 
ವನ್ನೂ | ಯೇರ್ಪಾಟು ಮಾಡಿ ಆಯಿತು | ಯೆಂದು ಅಮರದವರು ಯಿಷ್ಟು ಆನೆ 
ಕುದುರೆಗಳನ್ನು ಕ್ರಯವ ಕಟ್ಟಿ ಕೊಡುವಾಗ ವೊಬ್ಬರಾದರೂ ಅನ್ಯಾ ಯವೆನ್ನದೆ 

ಹಾಗೆ | ಅವರವರ ಸನ್ನುತದ ಮೇಲೆ ಕ್ರಯವ ಕಬ್ಬ ಕೊಡುವಲ್ಲಿ ವೊಂದು ಲಕ್ಷಕ್ಕೆ 
ಯಿಪ್ಪತ್ತರ ಲೆಕ್ಕದಲ್ಲೂ | ಐವತ್ತು, ಘಟಿ ಗಳಿಗೆ ಮೂತತ್ತು ಲಕ್ಷವಾಯಿತು | ಕುದುರೆ 
ಕ್ರಯ ವೊಂದು ಸಾವಿರಕ್ಕೆ ಹತ್ತು ಕುದುರೆ ಲೆಕ್ಕ | ವೊಂದು ಲಕ್ಷಕ್ಕೆ ಸಾವಿರ 
ಕುದುರೆಯ ಲೆಕ್ಕದಲ್ಲೂ ಹನ್ನೆರಡು ಲಕ್ಷವಾಯಿತು | ಆನೆ ಕುದುರೆಗಳಿಂದ ಮುವತ್ತು 
ನಾಲ್ವತು, ಲಕ್ಷ ಆದಾಯವಾಯಿತು | ಅನುವಾದ ಮನುಷ್ಯ ಉಂಟಾದರೆ ಸಕಲ 
ವನ್ನು ಸಂತರಿಸುವನು ಯೆಂದು ಅಪ್ಪ ಣೆ ಕೊಟ್ಟಿ ದ ಕ್ರೈ ಅಯ್ಯ ಪ್ಪೆರಸರು :ಬಿನ್ನಹವ 
ಮಾಡಿದ್ದು | ಸಿಂಹಾಸನಸ್ತರಿಗೆ | ಸ್ರ್ರೀಯರನ್ನು | ರತ್ನಗಳನ್ನು ಉಂಟಾದುದು | 


ಅದಕ್ಕೆ ಅಂಥ ಅಧಿಕವು ಭೂಪತಿಗಳಿಗೆ ಯೆನ್ನಲಾಗಿ ನೀತಿ ಸದ್ಯ* 


ಹೆಂಡತಿ ಭೂಮಿ ಪುರುಷರೆ ರತ್ನಗಳು ಯೆಂದು ನೀತಿಯಿದ್ದಿತಾದ ಕಾರಣ | 
ದೊರೆಗಳು ಅದಾರು ಅನುವಾದ ಪುರುಷ ರತ್ನವನ್ನು ಸಂತರಿಸಿದರೆ | ಆತನು ನವರತ್ನ 
ಗಳನ್ನು | ಪುರಂಧ್ರಿ, ರತ್ನಗಳನ್ನು ಸಂತರಿಸಲಾಗುವನು | ಅಪ್ಪಾಜಿ ಸಾಧಾರಣ 
ನಿಯೋಗಿಯಲ್ಲ! ಅಘಟನಾ ಘಟನ ಸಾಮರ್ಥ್ಯವೂ ಉಂಟು | ಲೋಕದಲ್ಲಿ 
ಅಷ್ಟುಮಂದಿ ಮನುಷ್ಯರು ಯೆಲ್ಲರಿಗೂ ಅವಯವಗಳು ಸರಿ | ಯಿದರಲ್ಲಿ ಉತ್ತಮರು 
ಮಧ್ಯ ಮರು ಯೆಂದು ಯೇರ್ಪಾಟು ಮಾಡುವ [ದು] ಗುಣಾಧಿಕ್ಕ ದಿಂದ ಹೆಚ್ಚು 
ಸಾಜ: ಲೋಹಗಳೂ ಸರಿ | ಅವರೊಳಗೆ ಚಿನ್ನ ಹೆಚಿ ಕಿನದು | ಬೆಳಾ” 
ಪೊಂದಕ್ಕೂ ಸರಿಬಾರದು | ಗುಣಾಧಿಕ್ಯವೇ ಅಧಿಕವೆಂದು ಯೆಣಿಸಿದ ಹಾಗೆ | 
ಮನುಷ್ಯರೊಳಗೂ ಅಧಿಕರು ತಿಂಯಜೀಕು | ಶ್ಲೋಕ।|* 


ನೂರು ಮಂದಿಯಲ್ಲಿ ಒಬ್ಬ ಶೂರನಿಹನು | ಸಾವಿರ ಮಂದಿಯಲ್ಲಿ ವೊಬ್ಲ 
ಸಂಡಿತನಿಹನು | ಲಕ್ಷ ಮಂದಿಯಲ್ಲಿ ವೊಬ್ಬ ಪ್ರಸಂಗಿಯಿಹನು | ಕೊಡುವಂಥ 
ತ್ನಾಗಿಯು ಉಂಟೋ ಯಿಲ್ಲವೋ ಯೆಂಬ ನೀತಿ ಪ್ರಕಾರ ನಿರ್ವಾಹಕರು :ವೊಬ 


ಬ 
ಕೊಬ್ಬರಲ್ಲದೆ | ಲಕ್ಷ ಮಂದಿಗೂ ಆ ಗುಣಗಳು ಯೇತಕ್ಕೆ ಬಂದಾವು ಯೆಂದು | 


* ಪದ್ಯದ, ಶ್ಲೋಕದ, ಉಲ್ಲೇಖವಿಲ್ಲ. 


19 


ಆಪ್ತರಾಗಿ ಮಾತುಕತೆಗಳನಾಡುತಿರಲಾಗಿ ವಿಜಯಾಪುರದಲ್ಲಿ ಯಿರುವ ಮಾರೀಚ 
ಮಯ್ಯ ಬಂದು ವಿಜಯಾಪುರಕ್ಕೆ ಹೋಗಿ ಪಟ್ಟಣವೂ ಹೊರಸಾಳ್ಯವೂ ಕೋಟಿ 
ಕೊತ್ತಳಗಳೂ | ರಾವುತ ಮಾವುತರನ್ನು | ಆನೆ ಕುದುರೆ ಕಾಲಾಳು | ಅಮರ 
ನಾಯಕ ಮೊದಲಾದವನ್ನು ನೋಡಿ | ಅರಮನೆ ಬಾಗಿಲಿಗೆ ಹೋಗಿ | ಮಹಲು 
ಮುಂದೆ ದಿವಾಣದಲ್ಲಿ | ಆ ವಜೀರರು । ದೊರೆಗಳು ದಂಡೋಸಂಡಿತ ಮೊದಲಾಗಿ 
ಯಿದ್ದ ನಿಯೋಗಿಗಳು | ಅವರ ಹತ್ತಿರ ! ಕುರುಬನ ಮಲುಕ | ನಿಜಾಮ ಸಾಹೇಬ 
ರವರ ಹೊಜಿಬರು | ಮುದ್ದಾ ಪಂಡಿತರು | ದತ್ತ್ಯೋ ಪಂಡಿತರು | ಬಾಹುಬಲೇಂದ್ರ 
ನವರು | ಬ್ರಹ್ಮಾಸಂಡಿತರು | ಮುಂತಾದನರು ಕುಳಿತು ಆಲೋಚನೆಯ ಮಾಡಿದ್ದು! 
ಕರ್ನಾಟಕ ಸಿಂ [ಹಾ]ಸನಕ್ಕೆ ನೂತನನಾಗಿ | ಕೃಷ್ಣರಾಯರ[ನ್ನು] | ಅಧಿಷ್ಠಾನ 
ಕರ್ತರ ಮಾಡಿದಾರಭ್ಕ | ಅವರು ತುರುಕರ ಮೇಲೆ ಕಾರ್ಯವ ಮಾಡಬೇಕೆಂದು | 
ಆಲೋಚನೆಯ ಮಾಡಿ | ಅದಕ್ಕೆ ಶಕ್ತ ಯತ್ನಗಳನ್ನು ಮಾಡುತ್ತಯಿದ್ದಾರೆ ಯೆಂಬ 
ವಿವರೆಗಳಾಗಿ | ವಿಜಯನಗರದಿಂದ ಕಾಗಜಗಳು ಬರೆದು ಬಂದವು | ಅಶ್ವಪತಿ | ಗಜ 
ಪತಿ | ನರಪತಿಗಳೊಳಗೆ | ನರಪತಿಯ ಸಿಂಹಾಸನವಧಿಕ | ಕಡಮೆ ಯೆರಡು 
ಸಿಂಹಾಸನದವರು. | ಅವರೆ ಬೆನ್ನ ಹಿಂದೆ ಯೆಂದು ಹಿರಿಯುು | ಕಿರಿಯರು | 
ಆಲೋಚನೆಯ ಮಾಡಿದುದಕ್ಕೆ | ಗೋಲಕೊಂಡೆಯವರ ಮುದ್ದು ಪಂಡಿತರು ತಾವು 
ಸುಮ್ಮನೆ ಯಿದ್ದರೆ ಕಡಮೆ ಯೆಂದು|ಯೆಣಿಸಿ ಸೀಮೆ ಸಂಬಂಧಗಳಿಂದ ಸರಿಯಲ್ಲವೋ। 
ಅನೆ ಕುದುರೆ | ರಾವುತ ಮಾವುತರು ಶೌರ್ಯ ಬಲುಮೆಯಿಂದ ಸಮಾನವಲ್ಲವೋ | 
ಸಾಮಗ್ರಿಯದಲ್ಲಿ ದುರ್ಗದಲ್ಲಿ ಕಡಮೆ ಯೇನು ಯಿದ್ದೀತು ಯೆಂದುದಕ್ಕೆ | ದಂದೋ 
ಪಂಡಿತರು | ಅಲ್ಲದೆ ಮತ್ತೇನು | ಯಿದರೊಳಗೆ | ಹೆಚ್ಚು ಕಡಮೆ ಯೆಣಿಸಲವಕಾಶ 
ಯೇನು ಯಿದ್ದೀತು | ಯೆಂದು ಮೂರನ್ನೂ ಯೇಕ ವಾಕ್ಯತೆಯಾಗಿ ಆಡಿದುದಕ್ಕೆ | 
ಬಾಹು ಬಲೇಂದ್ರರವರು | ಬ್ರಹ್ಮಾ ಪಂಡಿತರು ಅವರ ಕೂಡೆ | ಮೂರು ಸಿಂಹಾಸನ 
ಯೆಂಬುದು ಬ್ರಹ್ಮ್‌ ವಿಷ್ಣು ಮಹೇಶ್ವರರಾಗಿ ಯಿಹದು | ಅದರಲ್ಲಿ ತಾರತಮ್ಮಗಳು| 
ಆವ ರೀತಿಯಲ್ಲಿ | ಅಶ್ವಪತಿ ಕುದುರೆಗಳಿಗೆ ಅಧಿಪತಿ | ಆನೆಗಳಿಗೆ ಗಜಪತಿ ಅಧಿಪತಿ | 
ಕರ್ನಾಟಕ ಸಿಂಹಾಸನಾಧಿಪತಿ ಮನುಷ್ಯರಿಗೆಲ್ಲರಿಗೂ ಅಧಿಪತಿ | ಆಗಲಾಗಿ ಭಗವಾ 
ನನು | ವೊಬ್ಬ | 'ನರರೊಳಗೆ ನರಾಧಿಸನು ಯೆಂಬ ವಚನದಿಂದ | ಆ ರಾಜ್ಯದಲ್ಲಿ | 

ೇನಾದಾಯ ಬ್ರಹ್ಮಾದಾಯ | ಪುಣ್ಯತೀರ್ಥಗಳು ಉಂಟಾಗಿ | ನದಿಗಳು ಕೊಳ 
ಗಳು ಉಂಟಾದ್ದು | ಆ ರಾಜ್ಯದಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ | ವೆಂಕಟಾಚಲದಲ್ಲಿ 
ಯಿದ್ದಾರೆ | ಹಾಗೆ ಆಗಲಾಗಿ | ಕರ್ನಾಟಕ ಅಧಿಪತಿ ಪ್ರಣ್ಯಶ್ಲೋಕರು | ಆ ತರು 
ವಾಯದಲ್ಲಿ | ಗಜಪತಿ ಸಿಂಹಾಸನ ಜಗನ್ನಾಥ ಭಕ್ತರಾದ ಕಾರಣ | ಯೆರಡನೆ 


1. ಅನಜಿ ರರು 
ಜ 


20 


ಸರಿಯಾಯ | ಆ ತರುವಾಯದಲ್ಲಿ | ಅಶ್ವಪತಿಯವರೂ | ಗಂಗಾಶೀಕೆದಲ್ಲಿ | ವಿಶ್ವ 
ನಾಥರ ರಾಜ್ಯದೊಳಗೆ ಯಿರುತ್ತಾ ಹುದ್ದಾರ | ಅವಕ ಬಗೆಯವರಾಗಿ | ಯೆದುಲ 
ಶಾಹ |! ಫಿಜಾಮಶಾಹ | ಕುತುಬಶಾಹ “ ಈ ಮೂರು ಬಗೆಯವರು | ಯಿವರು 
ಕರ್ನಾಟಕಾಧಿನತಿಯ ಕೂಡೆ ಸರಿಯನ್ನಬಹುದೆ. ಯೆಂದು ಮಧ್ಯಸ, ಭಾವರಾಗಿ 
ಯೆಂದುದಕ್ಕೆ | ದಂಡೋ ಪಂಡಿತರು | ಮುಗೋ ಪಂಡಿತರು |! ದಾಬೋಜಿ 
ಪಂಡಿತರು | ಮೂ [ವ ದ ನಿಯೋಗಿಗಳೂ ಯೇಕವಾಕ್ವವಾಗಿ | ತಮ್ಮ ದೊರೆಗಳು 
ಮದ್ಯಪಾನಿಗಳು | ಬ್ರಾಹ್ಮಣ ವಿಶ್ವಾಸವೂ ಯಿಲ್ಲ! ಮ್ಹೇಚ್ಛರು ಇಗ ಕರು! 
ಅವರೂ ವೋಲೈಸಿದವರಾಗಲಾ ಗಿ ದೂರುಗಳ ನಿಚಾರಿಸಿಕೆಇಳ್ಳ (ತವ ಯಿಲ್ಲ! 
ಅಹಂಕಾರ ಗುಣಗಳಿಗೆ ಯೆನ್ನ ಬೇಕಾಗಿ ಯೆಂದೆವಲ್ಲದೆ | ಬ್ರ ಸ್ಮ್ಯಾಪಂಡಿತರೆ: ಹೇಳಿದ್ದೆ 
ಯಥಾರ್ಥವಾಗಿ । ಕತ ಆಮೇಲೆ ಮಂತ್ರಾಲೋಜನೆಯಾಗಿ | 
ಮಾತನಾಡಿದ್ದು | ಕರ್ನಾಟಿಕರಸರ ಹೆದ್ದನ್ನೂ ಮೀರಿಬಂದರೆ | ಗಜಪತಿಯವರಿಗೂ 
ಅಸದಳ | ಆ ರೀತಿ ಬಾರದ ಹಾಗೆ ಅದಕ್ಕೆ ಆದಂಥ ಯತ್ನವ ಕಂಡು | ಸರಹದ್ದಿನ 
ದುರ್ಗಗಳಿಗೆ ರಸ್ತು ಸಾಮಗ್ರಿಯ ಹಾಕಿಸಬೇಕು | ಬಲವಂತವಾಗಿ | ಆನೆ ಕುದುರೆ 
ಗಳು ಯಿರಬೇಕೆಂದು! ಆಲೋಚನೆಯ ವರಾಡಿದವರಾಗಿ ಯೆದುಲಶಾಹರ ಕೂಡೆಯೂ! 
ಅಭಿಪ್ರಾಯಗಳ | ಅರಿಕೆ ಮಾಡಲಾಗಿ | ಆಗ್ರಹ ಬಿದ್ದು | ಕರ್ನಾಟಕದವರು ! 
ತುಂಗಭದ್ರೆಯ ದಾಟ ಬಂದರೆ ಯೀ ವರೆಗೂ | ಯೀಶ್ವರೆನಾಯಕ | ನರಸನಾಯಕ 
ವೀರ ನೃಸಿಂಹರಾಯರೆ ಆಳಿದ:ಥ | ಅದಕ್ಕಿಂತ ಕೃಷ್ಣ ರಾಯರು ಅಳುವಂಥದ್ದು 
ಯೇನು ಯಿದ್ದೀತು ಯೆಂದು ಆಡಿದುದಕ್ಕೆ | ದಶ್ತೋಪಂಡಿತರು ಮೊದಲಾದವರು 
ಯೆಂದ ಮಾತು | ರಾಜನೀತಿ ಮೇರೆಯಲ್ಲಿ ಯಿದ್ದ ಯತ್ನಗಳಿಂದ ಯಿರಲಾಗಿ | 
ದೈವ ಸಹಾಯವೂ ತಿಳಿಯದಲ್ಲ | ನಿಜಾಮ ಶಾಹರೂ ಕುತುಬನ ಮಲುಕನವರೂ | 
ವಿಜಯನಗರದಿಂದ ಕಾಗಜಗಳು ಬರೆದು ಬಂದ ಕಾರ್ಯಗಳ ಕೇಳಿ | ಆಲೋಚನಾ 
ಪರರಾಗಿ | ಯಿಲ್ಲಿಗೆ ಕಾಗಜಗಳ ಕಳುಹಿಸಿ(ದ] ರಾಗಲಾಗಿ | ಯೀ ಮೂರು ಬಗೆ 
ಯವರ ಗುರಿ ಮನುಷ್ಯರು ಆಲೋಚನೆಯ ಮಾಡಿ | ಬಾಹು ಬಲೇಂದ್ರನವರು | 
ಬ್ರಹ್ಮಾ ಪಂಡಿತರು | ಅವರವರ ಸರಣೆದ್ದು ದುರ್ಗಗಳ[ಲ್ಲಿ] ರಸ್ತು ಮುಸ್ಯೈದೆಗಳ 
ಹಾಕಿಸಿ | ಬಲವಂತವಾಗಿ ಯಿರುವ ಹಾಗೆ ಆನೆ ಕುದುರೆಗಳನ್ನು | ಮಾವುತರನ್ನು 
ಕಳುಹಿಸುವವರಾಗಿ ಯಿದ್ದಾರೆ | ನಾವೂ | ಯಿಕ್ಫೇರಿ | ಬಸವಾಪಟ್ಟಣದ ಸಕಲ 
ನಾಯಕ | ಕೆಂಗಿ ನಾಯಕ | ಹರಡಿ ಕುಮಾರರು ಬೇಡ ರಾಮಪ್ಪ ನವರ ಸರಹದ್ದು 
ಸ್ಥಳಗಳಿಗೆ | ರಸ್ತು ಸಾಮಗ್ರಿಗಳ ಹಾಕಿ ಯೆಂದು ಕಳುಹಿಸಬೇಕು ಯೆನ್ನ ಲಾಗಿ | 
ಅಆ ರೀತಿಯಲ್ಲೇ ಸ್‌ ಕೋಟಿ 'ಕೊತ್ತಳಗಳ ಚೆನ್ನಾಗಿ ಮಾಡಿ ರಸ್ತು 
ಸಾಮಗ್ರಿಗಳ ಹಾಕಿ ಯೆಂದು ಮಂದಲಿಸಲಾಗಿ | ಬಾಗಿಲ ಪಾರುಪತ್ಯಗಾರರು ಯೆಂಟು 
ದಿನಗಳಿಂದಲೂ ಫಿದ್ರಾಹಾರಗಳು ಯಿಲ್ಲದೆ | ಮೊದಲ ದೊರೆ ಯಾವಾಗ ಬಂದು 


21 


೫!ಡಿಯಾನೋ ಯೆಂದು | ಭಯದಿಂದ | ಜಾಗರೂಕರಾಗಿ | ಕೋಟಿ ಕೊತ್ತಳಗಳೆ 

ನ್ನಾಗಿ ಮಾಡಿಸಿ | ಓರಂಗಿಗಳು ಜಬರಜಂಗಿಗಳು | ಕೈಗಲ್ಲುಗಳು | ಲಗ್ಗೆಯ 
ಇರಡುಗಳು | ಹುಲಿತಲೆಗಳು | ಕೋಟೆಯ ಹೊರಗೆ ಕುದುರೆಗಳು | ನಿಲ್ಲುವಂಥ 
ಲ್ಲುಗಳು ಹಾಕಿಸುವುದನ್ನು ಹಾಕಿಸಿದೆ | ಬೇಹಿನವರನ್ನೂ ಕಳುಹಿಸಿ | ಆ ದಿಕ್ಕಿನಲ್ಲಿ 

ದಿವಸದ ಪ್ರವರ್ತಕಗಳ ತಮ್ಮ ಕೂಡೆ ಹೇಳಿ ಯೆಂದು ಅರುವತ್ತು, ಮೆಂದಿ ಬೇಜಿನ 

ರನ್ನು | ವಿದ್ಯಾನಗ [ರ]ಕೈೆ ಕಳುಹಿಸಿದರೆ | ವಿಜಯಾಪುರದ ದೇಶದಲ್ಲಿ ಯಿದ್ದ 
ಜೆಗಳು | ಆಲೋಚನೆ ಸರರಾಗಿ ಯಿದ್ದಾರೆ ಯೆಂದನು | ಪಟ್ಟ ಣದಲ್ಲಿ ಅವರೆವರು 
ಆಡಿಕೊಂಬ ವಾರ್ತೆಗಳು | ಕಂಡು ಕೇಳಿದ್ದು ಯೆಲ್ಲವನ್ನೂ ಬಿನ್ನಹಂ ಮನಾಡಲಾಗಿ | 
ರಾಯರವರು | ಅಸ್ಪಾಜಿ | ಅಯ್ಯಪ್ಪರಸರು । ಕೊಂಡಮರಸರವರನ್ನು ಕೇಳಿ | 
ವಿಜಯಾಪ್ರರ ಅಹಮದಾನಗರ ಗೋಲಕೊಂಡೆಯ ವರೆಗೆ ಯಿಲ್ಲಿ ಯಿರುವ ಸ್ಥಾನ 
ಪತಿಗಳು | ನಡೆದಂಥ ಸುದ್ದಿಗಳಿಗೆ ಬರೆದು ಕಳುಹಿಸಿ '[ಅದರೆ] ಯೆಚ್ಚರಿಕೆಯುಂಬಾಗಿ 
ಯಿಷ್ಟೆರ ಆಲೋಚನೆಯ ಮಾಡಿ | ಎದುಲಶಾಹೆಗೆ ತಿಳುಹಿದ್ದರಿಂದ | ಆತನ ಸರಹೆದ್ದು 
ಸ್ವಳಗಳಿಗೆ ರಸ್ತ, ಸಾಮಗ್ರಿಯಗಳ ಕಳುಹಿಸಿದರು | ಅದರೆ ಯೆಚ್ಚರಿಕೆಗಳಿಗೂ ಭಾಗ್ಯ 
ಬಲಗಳಿಗೂ ಸರಿಯುಂಟಿ ಯೆಂದು ಬೇಹಿನವರಿಗೆ ಉಡುಗೊರೆಗಳ ಕೊಟ್ಟು | ವಿಜಯ 
ಪ್ರೆರದಲ್ಲಿಯೆ ಯಿದ್ದು | ಆ ದಿವಸದ ಸುದ್ದಿಗಳಿಗೆ ಜೆನ್ನಾಗಿ ತಿಳಿದು ಬರಹೇಳಿ ಕಳುಹಿಸಿ ! 
ಸಮೀಪದಲ್ಲಿ ಯಿದ್ದ ಊಳಿಗದವರನ್ನು ಕಡೆಗೆ ಹೋಗು ಯೆಂದು ಸಾಮಾಧಿಕರೂ | 
ರಾಯರವರೂ ಆಲೋಚನೆಯಾಗಿ ಮಾತನಾಡಿಕೊಂಡ ವಿವರ | 


ಇವೂ ಅಪ್ಪಾಜಿ ಮೊದಲಾದ ಸಾಮರಾಧಿಕರೊ ವದಂತಿಯಾಗಿ ಶುರುಕಾಣ್ಯದ 
ಮೇಲೆ | ಕಾರ್ಯನ ಮಾಡಬೆ:ಕು ಯೆಂದು ಯೆಣಿಸಿದ ಆಲೋಚನೆಗಳಿಗೆ ಆ ಬಗೆಯ 
ಸಾ ನಪತಿಗಳು ಬರೆದು ಕಳುಹಿಸುವುದು ನೀತಿ | ಆ ಸುದ್ದಿಗಳ ಕೇಳಿ ನಾವು ದಳವೆತ್ತಿ 
ನಡೆದು ಸರಹದ್ದಿಗೆ ಬಂದರೆ | ಅಗ ನೆಡೆಸುವಂ ಥ ಕಾರ್ಯಗಳನ್ನು | ಅವರು ಯೀಗಲೇ 
ನಡೆಸುತ್ತ ಯಿದ್ದಾರಲ್ಲಾ | ಯಿದು ಧೈರ್ಯದ ಮೇಲೆ ನಡೆಸುವುದೋ | ಭಯದ 
ಮೇಲೆ ಅರಿಕೆ ಪಟ್ಟು ಯೆ ಚ್ಛರಿತುಕೊಂಬುದೋ ಯೆಂದು ಕೇಳಿದ್ದಕ್ಕೆ | ಅಪ್ಪಾಜಿ 
ಯೆಂದ ವಿವರ | ಪ್ರಭುವಾದಂಥನರು | ಕೇಳುವ ಸುದ್ದಿಗಳ ಕೇಳುವರು | ಸರ 
ಹದ್ದಿ ನಲ್ಲಿ ಸಮೀಪವಾಗಿ ಯುದ್ಧ ಕಾರ್ಯವಾದರೆ ಗಟ್ಟಿ ಯಾಗಿ ಶಾಣ್ಯವ ಯಿರಿಸಿ । 
ರಸ್ತು ಮುಸ್ತೈದೆಗಳ ಹಾಕಿಸಿ ಯಿರುವರಾಗಲಾಗಿ | ಯೀ ವೇಳೆಗೆ ಆಪ್ರಸಂಗಗಳ 
ನೆನೆಯದೆ. ನಾಲ್ಕಾರು ದಿವಸದ ಒಂದೆ |! ಸರಹದ್ದು ನೋಡುವುದಕ್ಕೆ ಆ ಸೀಮೆಯ 
ಅಧಿಸತಿ ಬರುತ್ತ ಯಿದಾನೆ ಯೇದು ವದಂತಿಯ ಹುಟ್ಟಿಸಿ | ಆ ಸ್ಥಳದವರು ತಮ 
ದೊರೆ ಬರುತ್ತ ಯಿದಾನೆ ಯೆಂಡು ವದಂತಿಯ ಹುಟ್ಟಿಸಿ | ಕೋಟಿ ಕೊತ್ತಳಗಳನ್ನು 


1 ಆಡಿ 


42 


ರಸ್ತು ಮುಸ್ಲೈದೆಗಳನ್ನು | ಅತಿ ಯೆಚ್ಚರಿಕೆಯಿಂದ ಯಿರಬೇಕು ಯೆಂದು ಸ್ಮಳದವರು 
ಸಂತರಿಸಿ ಹಾಕುವ ಹಾಗೆ ನಡೆಸುವುದು ಗಂಹರವಲ್ಲದೆ ಯೀ ರೀಕಿಯಲ್ಲಿ ನಡೆಸು 
ವಂಥಾದ್ವು ಅಲ್ಲ | ಬುದ್ಧಿ ಚಂಚಲತ್ವದಿಂದ ನಡೆಸುವಂಥ ಪ್ರಯೋಜನಗಳು 
ಯೆಂದಾಡಿದರೆ | ಅಯ್ಯಪ್ಪರಸರು | ಕೊಂಡಮರಸರು | ಮಂದಲಿಸಿದ್ದು | ತುರುಕ 
ರೆಂಬುವರು ಮದ್ಯಪಾನಿಗಳು | ಮದ್ದುತಿಂಬವರು | ಲಹರಿ ಪುರುಷರಾಗಲಾಗಿ | 
ಅವರಿಗೆ ಭೀತಿ ಬಹಳ | ಮದ್ದಿನಿಂದ ಗುಂಡಿಗೆ ಹೊಡೆದು ಯಿಹುದು 3ಅಫೀಮನ್ನು' 
ಪಾನ ಮಾಡುತ್ತಲೆ ಹೊತ್ತು ತಂದ ಶರೀರವೂ ತಾವೂ ಅರಿಯದೆ ಯಿಹರು | ದೇಹ 
ಸ್ಮರಣೆಯ ಅರಿಯರು | ಆ ಸಮಯದಲ್ಲಿ ಯಾರು ಅಡ್ಡಲಾದರೂ ಕಡಿವರು | 
ಕಲಿಯುಗ ರಾಕ್ಷಸರ ಅಪ್ಪಂದಕ್ಕೆ ಯಿದು ದೇಹ ಸ್ಮರಣೆ ತಿಳಿದ ತರುವಾಯ | 
ತಮ್ಮ ತಮ್ಮ ಅವಸ್ಥೆಗಳು ಯಿಂಥಾವು | ತಮ್ಮ ಜಾತಿಯವರು ಅಂಥಾವರು | 
ಬ್ರಾಹ್ಮಣರು ಉಪ್ಪು ಹುಳಿ ಕೂಡಿ ಊಟ ಮಾಡುನರಾಗಲಾಗಿ ಅವರಿಗೆ ಮದ 
ಮತ್ಸರಗಳು ಯಿಲ್ಲ ಯೆಂದು ಯೆಣಿಸಿ | ಪಾರುಪತ್ಯವನ್ನೆಲ್ಲ | ಅ”ರನ್ನೆ ಮಾಡಿ 
ಯೆಂದು ತಮ್ಮ ಆಣೆ ಅಜ್ಜಿಯ ವೊಳಗೆ ನಡೆಸುತ್ತ | ಅವರೆ ಮಾತಿನ ಮೇಲೆ | 
ನಾಮಚಾದು ಆಗುತ್ತ ಅವರು ತೆಗೆದು ಬಾಯೆಂದರೆ ತೆಗೆದು ಬಾಹಾಗೆ ಯೇರ್ಪಾಟು 
ಮಾಡಿ | ತಾವೂ | ಅವರ ಬುದ್ಧಿಯ ವೊಳಗೆ ನಡೆವರು | ಹಾಗೆ ಆಗಲಾಗಿ 
ನಿಯೋಗಿಗಳು | ಆವ ರೀತಿಯಲ್ಲಿ ನಡೆಸಿದರು ಆ ರೀತಿಗೆ ನಡೆವುದು | ನಿಯೋಗಿಗಳು 
ಯೆರಡು ವಿಧವಾದರೆ | ದೊರೆಯಿಂದ ತಮ್ಮ ಪ್ರಾಣಗಳು ಹಾನಿ | ದೊರೆತನಕ್ತು 
ಚಲನನಸುದು | ಅದುಕಾ7ಾ% ಯೇಕಮುಖನಾಗಿ ಆ ಮೂರು ಬಗೆಯ ನಿಸಮೋಗಿ 
ಗಳೂ | ಆಲೋಚನೆಯ ಮಾಡುತ್ತ ನಡೆಸುವ ಕಾರ್ಯ ಯೆಂದು ತಿಳುಹಲಾಗಿ | 
ಆಸ್ಸಾಜಿ | ಆ ದೊರೆಗಳು ಸ್ವಾಧೀನರ್ಲ | ಪರಾಧೀನರು | ಸ್ವಾಮಿಯವರು ಉಭಯಾ 
'ಯಶರು | ಅದು ಕಾರಣ ದೇವರವರ ಆಲೋಚನೆಗೆ ಸರಿಬಾರದು | ತುರುಕರು 
ಮೂರು ಬಗೆಯವರೊ ಆಲೋಚನಾಪರರಾಗಿ | ಕಾರ್ಯಮುಜುಕ್ಕೆ ನಡೆದರೆ | ಲಕ್ಷವೂ 
ಅಯ್ವತ್ತು ಸಾವಿರ ಕುದುರೆಯೂ | ಸಾವಿರದ ಐನೂರು ಮದ್ದಾನೆಯೂ | ಮೂರು 
ಪಾಯದಳವೂ | ತುರುಕರ ಜಯಿಸುವುದಕ್ಕೆ ಅದಕ್ಕಿಂತ ದ್ವಿಗುಣ ಬಲವಂತದಿ-ದ 
ಜಯಿಸಬೇಕು | ಕರ್ಣಾಟಕದಲ್ಲಿ ಅಷ್ಟು ಕುದುರೆ ಮಂದಿ ಸಂತರಿಸುವ ಭೂಮಿಯಲ್ಲಿ | 
ಚತುರಂಗ ಬಲನನ್ನ ಯಿರಿಸಬೇಕು | ಯಿಂದಿಗೆ ಕ ಸಂಬಳದ ಕುದುರೆ ಹನ್ನೆರಡು 
ಸಾವಿರ | ಅಮರಗಾರರ ಕುದುರೆ ಯಿಪ್ಸತ್ತನಾಲ್ಕು ಸಾವಿರ | ಕ್ಲೆ ಸಂಬಳದ ಆನೆ ನೂರು 
ಘಟಗಳು | ಕಾಲುಬಲ ಐದು ಲಕ್ಸ್ನ ಕೂಡಿ | ಯೀ ವಿಧದಲ್ಲಿ ಜಗಳವ ಮಾಡಿಸುವುದ 
ರಿಂದ ತುರುಕರ ಕಾರ್ಯ ಯೆಂಬುದೆಷ್ಟೂ ಯೆಂದು ಬಿನ್ನಹವ ಮಾಡಲಾಗಿ! ರಾಯರ 


] ಅಸಿನಿಯಂನು 


23 


ವರು ಸಾಮಾಜಿಕರ ಕೂಡೆ ಧದ್ಲೈರ್ಯದಿಂದ ಲಕ್ಷ್ಮೀಕಟಾಕ್ಷದಿಂದ | ದೈವ ಸಹಾಯ 
ದಿಂದ | ಧರ್ಮದಿಂದ ಜಯವಹದು ಯೆಂದು ಅಫ್ಸಣೆ ಕೊಟ್ಟುದ್ದಕ್ಕೆ | ನೀತಿಯ 
ಕೇಳಿದರೆ | ಅದು ಹೇಗೆ ಯೆಂದರೆ | ಶ್ಲೋಕ* 


| ಯೆಲ್ಲಿ ಧೈರ್ಯವಿಹುದೋ ಅಲ್ಲಿ ಲಕ್ಷ್ಮಿ ಯಿಹಳು | ಯೆಲ್ಸಿ ಲಕ್ಷ್ಮಿಯಿರುವಳೋ 
ಅಲ್ಲಿ ಹಠಿಯಿಹನು | ಅಲ್ಲಿ ಧರ್ಮವೂ ಯಿಹುದು | ಅಲ್ಲಿ ಜಯವೂ ಯಿಹುದು ಯೆಂದು 
ಹರಿಯರು ಹೇಳುವರು | ಯೆಲ್ಲರಿಗೂ ಧೈರ್ಯವೇ ಪ್ರಧಾನವು | ನೀವು ದ್ಲೈರ್ಯ 
ಶಾಲಿಗಳು ಆಗಲಾಗಿ ನೀವು ವರಾಡಿದ ಕಾರ್ಯವೆಬ್ಲವೂ ಕೈಗೂಡುವುದು | ಆನೆ 
ಕುದುರೆಗಳ ಬಲವು ಕಾರಣವಲ್ಲ | ದೈವ ಸಹಾಯದಿಂದಲೆ ರಾಜ್ಯಗಳು ದ್ವೀಪಗಳು 
ಸಂಪಾದನೆಯ ಮಾಡಬೇಕು | ಆರು ಮಂದಿ ಚಕ್ರವರ್ತಿಗಳು ತಾವು ಯಿದ್ದ ಸ್ಥಳ 
ದಲ್ಲಿಯೇ ಯಿದ್ದು | ಆಜ್ಞ್ಲಶಕ್ತಿಯಿಂವ | ಸಪ್ತ ದ್ವೀಪಗಳನ್ನು ಆಳಿದರು | ಆಮೇಲೆ 
ಹದಿನಾರುಮಂದಿ ರಾಯಠು ಭೂಮಿಯನ್ನಾಳಿದರು | ಆ ರೀತಿಯಲ್ಲೆ ವೆಂಕಟೇಶ್ವರನ 
ಸಹಾಯ ಉಂಟುಯೆಂದು ತಿಳುಹಲಾಗಿ | ಕೇಳಿದವರಾಗಿ | ಮುಂದಣ ಕಾರ್ಯಕ್ಕೆ 
ಅನುಸಾರವಾಗಿ ನಡೆಸಿ ಯೆಂದು | ಅನ್ಸಾ [ಜಿ] ನೊದಲಾದಂಥವರ ಕೂಡೆ ಅಸ್ಪಣೆಯ 
ಕೆ.ಟ್ಟಂಥನರಾಗಿ ದಿಕ್ಟ್ರುಗಳಿಂದ ವೋಲೆಕಾ! [ರಿ] :ಗಳು | ಬೇಹಿನವರು .! ಆರಾದರೂ 
ಬಂದರೆ ಯೆಂದು ಪರಾಮರಿಸಲಾಗಿ | ಅಮದಾನಗ[ರ]ದಿಂದ ಬೇಹಿನ ರಾಮನು | 
ಬೇಹಿನ ಗೋಪಾಜಿ ಯೆಂಬುವನು | ಬಂದು ಯಿದ್ದಾರೆಂದು ತಿಳುಹಲಾಗಿ | ಸಮೀಪ 
ದಲ್ಲಿ ಯಿದ್ದವರನೆಸ್ಸಿರನ್ನು ಕಡೆಗೆ ಕಳುಹಿಸಿ | ಬೇಹಿನವರನ್ನು ಕರೆಸಿ ಕೇಳಲಾಗಿ | 
ಅವರು ವಿಜಯನಗರದಿಂದ ಹೊರಟ ಆರಭ್ಯವೂ ಅಮದಾನಗರ | ಗೋಲಕೊಂಡೆ 
ಪ್ರವೇಶವಾಗುವ ಸರ್ಯಂತರವೂ | ನಿತ್ಯ ಪಯಣ ಗತಿಗಳನ್ನೂ ಊರುಗಳನ್ನೂ 
ಪಟ್ಟಿಣಗಳನ್ನೂ | ಆ ಸರಕ್‌ದಿ ನಲ್ಲಿ ಯಿರುನವರನ್ನು | ಪರಸ್ಪಳದ ಸೀಮೆಯ 
ವರನ್ನು | ಪರದೇಶಿಗಳನ್ನು ಶೋಧಿಸುವುದು | ವೋಲೆ*ಕಾರಿ ಕಾಗಜಗಳು 
ಯಿದ್ದರೆ ಹಿಡಿದು ಮೊದಲ ಸ್ಥಳಕ್ಕೆ ಕಳುಹಿಸುವುದನ್ನು | ಪಟ್ಟಣ ಪ್ರವೇಶವಾದ 
ಮೇಲೆ | ಹೊರಪಸಾಳ್ಯೆವ ನೋಡಿ | ಕೋಟಿವಳಯಿಂಕೆ ಹೋಗುವಾಗ ಅರಿಕೆ ಉಳ 

ವರು ಬಂದು ಕರೆದುಕೊಂಡು ಹೋದರೆ ಹೋಗುವುದು | ಅಲ್ಲದೆ ಯಿದ್ದರೆ ಸೋಗ 
ಲೀಸರು | : ಕೋಟೆಯೊಳಗಣಿಂದ ತಿಳಿದವರು ಬಂದರೆ | ತಮ್ಮ ತಮ್ಮವರೂ ಯೆಂದು 
ಯಿವರಿಂದ ವೈಷಮ್ಯಗಳು ಬಂದರೆ ತಾವೆ ತಪ್ಪ ಉಳ್ಳವರು ಯೆಂದು ಹೇಳಿದ ಮೇಲೆ 
ಕೈಮೇಲೆ ಮುದ್ರೆಯೊತ್ತಿ, ಕೊೋಟಿಯೊಳಗಿಂದ ಕಳುಹಿಸುವರು | ಆ ಮುದ್ರೆಯ 
ತೋರಿಸಿದಕೆ ಕಡಮೆ ಬಾಗಿಲವರು ಕೋಟಿಯೊಳಗಿಂದ ಕಳುಹಿಸುತ್ತಾರೆ! ತಳವಾರರಿಗೆ 
ಆ ಮುದ್ರೆಯ ತೋರಿಸಿ ಪಟ್ಟಿ ಣದಲ್ಲಿ ಸಂಚರಿಸಬೇಕು | ಕೋಟಿಯೊಳಗೆ ಯಿದ್ದಷ್ಟು 


1 ಕಟು: 
ಶ್ಲೋಕ ಉಲ್ಲೇಖವಿಲ್ಲ 1, 24 


24 


ದಿನಸ ಯಿದ್ದು | ತಿರುಗಿ ಬೀಮೆಗೆ ಹೋಗುವಾಗ ಆ ಕೋಟಿಬಾಗಿಲವರಿಗೆ ಮುದ್ರೆ 
ತೋರಿಸಿದ ತರುವಾಯದಲ್ಲಿ ಮತ್ತೆ ಕಳುಹಿಸುವರು | ಯಿಂಥ ದುರ್ಫೆಟಯೆಲ್ಲವನ್ನು 
ತಿಳಿದು | ಪಟ್ಟ ಇದಲ್ಲಿಯೂ | ಅರಮನೆ ಬಾಗಿಲಲ್ಲಿಯೂ। ದೊರೆಗಳ ಮನೆಗಳಲ್ಲಿಯೂ। 
ರಾಜಬೀದಿಯ ಮಾರ್ಸದಲ್ಲಿಯೂ | ಅಲ್ಲಲ್ಲಿ ನಿಂಶು ಆಶ್ಶರ್ಯಕರವಾದರೆ ನೋಡಿ 
ಬಂದು | ತುರುಕರ ಸಟ್ಟಿಣವು ಯಮಪುರಿ | ಅವರೆ ವೋಲೈ ಸಿದವರು ಯಮದೂತರು] 
ಶಳವಾರರ ಬಾಗಿಲಲ್ಲಿಯೆ ದಿನ ೧ಕ್ಕೆಗೆ (?) ಅಶ್ವ ಮಾಡುವದು | ನಡುವಿಗೆ ಹರಿಂಕು 
ಹುಯ್ವುದು | ಗರೆಗಸದಲ್ಲಿ ಮನುಷ್ಯರ ಕುಯ್ಪುದು | ಗೋಣಿಯೆಇಳಗೆ ಮನುಷ್ಯರ 
ಹಾಕುವದೂ | ಗುದಿಗೆಯಲ್ಲಿ ಕೊಲ್ಲುವುದು | ಕಾಲು ಕೈ ಕಿವಿ ಮೂಗುಗಳ ಕೊಯ್ಯು 
ವುದು | ಯಿದಳ್ಸಸೆ ; ಬಾಧೆಗಿಕ್ಟುವುದು | ಭಯಂಕರವಾಗಿ ಯಿಹುಡು | ಯಿದಲ್ಲದೆ 
ಮಣಿಹಗಾರರನ್ನು ಅನೇಕ ಬಾಸಿಸಳ ಮಾಡುವುದೂ | ಆನೆಕಾಲಿಗೆ ಕಟ್ಟಿ ಯೆಳೆಸು 
ವುದು | ಅಷ್ಟರೊಳಗೆ ಅರಮನೆಗೆ ಹಣಗಳೆ ಕೆಟ್ಟರೆ ಪ್ರಾಣಸಹಿತ ಬಿಡುವರು | 
ಗತಿಯಿಲ್ಲದೆ ಬೀದಿಯಲ್ಲಿ ಸತ್ತನಾದರೆ | ಅನನ ನೋಡುತ್ತಲೇ ಸಂಗಡಲೆ ಬಂದು | 
ಆಧಿಪತ್ಯಕ್ಕೆ ವ್ಯಾಪಾರಿಗಳು ಬಂದು | ಉಡುಗೊರೆಯ ಹೋದವರು | ಮೊದಲು 
ದೊರೆಯ ಬಲವಂತರನ್ನು ಸಾಯಕೊಲ್ಲು ಯೆಂದರೆ | ಕೊಂದು ಪೆಟ್ಟಿನಲ್ಲೆ ಸಾಯ 
ಕುಟ್ಟುವರು | ಆ ಮೇಲೆ ಯೆಷ್ಟು ಪೆಟ್ಟು ಕುಟ್ಟು ಯೆಂದರೂ | ಕೊಲ್ಲುವರು | 
ದಿವಾಣದ ಬಾಗಿಲಲ್ಲಿ ಬಿಚ್ಚುಕತ್ತಿಯವರು | ಬೆತ್ತದ ಕೋಲಿನವರು | ಗುಡಿಗೆ 
ಕೈಯವರು | ಹೊಸ ಮನುಷ್ಯರ ಕಂಡರೆ ಆ ಕ್ಷಣವೆ ಕೊಲ್ಲುವರು | ಅವರ ನೋಡಿದಾ 
ಕ್ಷಣ ಮೈ ನಡುಗುವುದು | ಆ ರೀತಿಯ ಬಾಗಿಲಲ್ಲಿ ಹೋಗಿ ದೊರೆಗಳು ಮನ್ನೆಯರು | 
ವಜೀರರು | ರಾವುಶರು | ಮಾವುತರುಗಳು | ಥಿಯೋಗಿಗಳು ಮೊದಲಾದ ಯೆಪ್ಪತ್ತ 
ಯೆರಡು ದಿನ ಹೋಗದವರಿಗೂ | ಅವರವರು | ಯಿರುವುದಕ್ಕೆ ವೊಂದೆಇಂದು 
ತಾಕು ಯೇರ್ನಾಟುಮಾಡಿರುವರು | ಅಷ್ಟು ಚಾನಡಿಗಳನ್ನೂ ಅರಮನೆಗೆ ಯಿದಿರಾಗಿ 
ಕಟ್ಬಿಯಿಹರು | ಆಗಲಾಗಿ ಮೊದಲ ದೊರೆ ಮಿತ ಪರಿಜನದಲ್ಲಿ ವೋಲಗವಿದ್ದು | 
ವೋಲಗ ತೀರಿ ಅರಮನೆಯೊಳಗಿಂದ ಹೋಗುಪಾಗ | ಉದ್ದವಾಗಿ ಯಿದ್ದ ಮಾರ್ಗ 
ವಿಹುದಾಗಿ | ಅಲ್ಲಿ ಆ ಚಾವಡಿಯವರು | ಕೈಮುಗಿಯಲಾಗಿ | ನೋಡಿ | ಅವರ 
ವರಿಗೆ ನಿತ್ಯಗಟ್ಟಲೆ. ಬಹುಮಾನ | ಸನ್ಮಾನಗಳ ನಡೆಸುವ ಕ್ರಮಗಳಿಗೆ | ಆ ಕೆಲಸ 
ದವರು | ಕೊಕ್ಕೆ ಉಡುಗೊರೆಗಳು | ದಟ್ಟಿ ಕಬಾಖಿಗಳು | ಅಡಕೆ ಯೆಲೆ ಮೊದ 
ಲಾದದ್ದು | ಮೊದಲ ದೊಕೆ ನೋಡಲಾಗಿ | ಅವರವರಿಗೆ ಕೊಡಲಾಗಿ ಸಕಲವಾದಂಥ 
ವರನ್ನೂ ವೋಲಗವ ಮಾಡಿ ಮನೆಗೆ ಹೋಗುವರು | ಅರಮನೆ ಬಾಗಿಲಲ್ಲಿ ಫಕೀರ 
ರಿಗು | ಅವಧೂತರಿಗು ಅಡ್ಡಿ ಅಂಕೆಯಿಲ್ಲದೆ ಯೇರ್ಪಾಟುಮಾಡಿ ಯಿರಲಾಗಿ | 
ಯೆಷ್ಟು ಮಂದಿ ಯಿದ್ದರೂ ಅವರಿಗೆ ಗ್ರಾಸಗಳ ಕಟ್ಟು ಮಾಡಿಯಿಹರು | ಅವರ ನೋಡಿ 
ಅರಮನೆಯೊಳಕ್ಕೆ ಹೋಗುವರು | ನಿಯೋಗಿಗಳು | ದಿಕ್ಚುಗಳಿಂದ ಬಂದ ವೋಲೆ 


2೨ 


'ಳಿಗಳೆ ನೋಡಿ | ಕಾಗಜಗಳ ವೋದಿ[ಸಿ] ಕೇಳಿ | ಆಲೋಚನೆಯ ಮಾಡಲಾಗಿ 
ಳಿದ ಕಾರ್ಯ | ಅಕ್ತುಪುರಿ | ವಿಜಯಾಪುರ | ಅಮದಾನ/ರೆ | ಗೋಲಕೊಂಡೆ 
ತಸೀಲೆ ಕಾರ್ಯವ ವಾಡು ಯೆಂದು ಮೂರು ಲಕ್ಷ್ಮ ಕುದುರೆ: ನಾಮಜಾದು ಮಾಡಿ 
ರು | ಅವರು ಬಂದರೆ | ಅವರವರ ಕೂಡೆ | ಹೋರಿಯಾಡುವದಲ್ಲದೆ ಅದಿ ಕಠಿಣ 
ವಾಗಿ ಯಿಹುದು | ಉತ್ತರದಲ್ಲಿ ಅಕ್ಕುಪುರಿಯವರು | ದಕ್ಷಿಣದಲ್ಲಿ ಕರ್ನಾಟಕದ 
ವರು | ಮೂಡಗಡೆಯಲ್ಲಿ ಗಜಪತಿಯವರು | ಕಾಣಿಸಿ... ಹಾಗೆ ಯಿದ್ದಿತು | 
ಅಶ್ವಪತಿ ಗಜಪತಿ ನರಪತಿಗಳ ಸಿಂಹಾಸನಗಳಿಗೆ ಮೂರಕ್ಕು | ವಿರೋಧವಾದವರು | 
ಆರಿಗೂ ಕಂಡು ವೋಲೈೆಸುವಂಥನರಲ್ಲ | ಸಿಂಹಾಸನಗಳಿಗೆ. ಗುರಿಯಿಲ್ಲದೆ ಯಿರಲಾಗಿ] 
ಮೂರುಬಗೆ ರಾಜ್ಯದಲ್ಲೂ ಆಕ್ರಮಿಸಿ ಕೊರಳ ಬಲನಂತದಲ್ಲಿ | ದಿನಗಳ ಕ್ಪಮಿಸುತ್ತ 

ಯಿದ್ದಾರೆ | ಅವರ ಕೂಡೆ ಅವರು ಅನ್ನೊ ೇನೃವಾಗಿ ಕಾರ್ಯವ ಮಾಡು ಜೇ | 
ತಮ್ಮ. ತಮ್ಮ ಸರಹದ್ದಿನಲ್ಲಿ ಇರುವಂಥವರನ್ನೇ ಕಾಣಿಸಿಕೊಳ್ಳಿ ಯೆಂದು | ನಾಮ 
ಜಾದು ಹ. | ಅವರ ಕೂಡೆ ಹೋರಿಯಾಡ ಶಕವಲ್ಯ | ತಾವು ಮಾಡಿದ 
ಅದೃಷ್ಟದಿಂದ ತಮ್ಮ ದೊರೆಗಳ ಪಾಲಲ್ಲಿ ಯಿಹ ಕರ್ತರವರೆ ಕೃಪೆಯಿಂದ | ಅಂತರ 
ಮ್ನ ಹ್‌ ಅರುವತ್ತೆಪ್ಪತು, ವರುಷದಿಂದ | ಭೂಮಿಗೆ ಚಭಿನತಯಿಲ್ಲರೆ ಯಿತ್ತಾದ 
ಕಾರಣದಿಂದ ಯಿದುಲಶಾಹ | ಕುತುಮನ ಮುಲಕ ! ನಿಜಾಮಶಾಹ | ಯೆಂಬ 
ಹೆಸರು ಉಂಟಾಗಿ ಯಿದ್ದಿಶು | ಸಿಂಧು ದೇಶದಿಂದ ಗೋದಾವರಿ ಪರಿಯಂತರವೂ 
ಅಕುಪರನು | ಕೇರಳ ಆರಭ್ರವೂ ಕೃಷ್ಣವೇಣಿ ಪರ್ಯಂತರವೂ | ಕರ್ನಾಟಕದವರು 
ಜಗನ್ನಾ ಥದಿಂದ ಬೆಡಂದ ಕೋಟಿ | ಕಟಕ ಪರಿಯಂತರವೂ | ಗಜಪತಿಯವರು 
ಆಳುವರು | ಯೀ ಮೂರು ಸಿಂಹಾಸನದವರಿಗೂ ಸಲುವದಲ್ಲದೆ ಅಡವಿಗಸಾಧ್ಯವಾದ 
ದುರ್ಗಗಳು ಕೈವಶವಾಗಿ ಯಿದ್ದಾವಾಗಲಾಗಿ | ತ್ರಿಪುರದ ಹಾಗೆ ಯಿದ್ಧಾ ವೂ ೫. 
ತಮ್ಮೊಳಗೆ ತಾವು ಆಲೋಚನೆಯ ಮಾಡಿ | ತಾತ್ತಲಕಮತ್ತಿ, ಯೆಂಬ ಆತನು 
ಅವರ “ಡೆ | ನೀವು ಹೇಳಿದ್ದು ಯಥಾರ್ಥವಹುದು | ತ್ರಿ ಪುರಸೊಳಗಿದ್ದ ಬಲ : 
ವಂತರು ಸ್ವೇಚ್ಛಾ ಗಮನ ಉಂಟಾಗಿ | ಆರಿಂದಲಾದರೂ ವೊಬ್ಬನಿಂದ ಲಯವಿಲ್ಲದ 
ವರವ ತಿಗಿದುಕೆೊ ಡು | ಹನ್ನೆರಡು ಸಾವಿರ ವರುಷಕ್ಕೆ ಕೊಂಡು ಸಾರಿ | ಮೂರು 
ಮುಕ್ಳಾಲು ಗಳಿಗೆ ಕೂಡದು | ಆ ಆಲೋಚನೆಯ ಮಾಡಿ | ಯೆಂದಿನ ಹಾಗೆ 
ಯಥಾಯಥವಾಗಿ ಹೋಗುವರು | ಅಂಥ ತ್ರಿಪುರ;ಧಿಪತಿಗಳಿಗೆ ಕಾಲ ಕೂಡುವಂದಿಗೆ | 

ಭೂಮಿದೇವಿ | ಸರ್ವೇಶ್ವರರ ' ಕೂಡನೂ! | ಬ್ರಹ್ಮಸಭೆ *ಯಲ್ಲೂನು” | ಧರ್ಮಪರ 
ನೊದಲಾದವರು ೨ಗೆ೫ಲಾಗ | *ಬ್ರಾಹ್ಮ “ರಿಪ್ರಗಳವರ? ವೊಬ್ಬರೊಬ್ಬರಿಂದ 
ನಿಗ್ರಹಿಸ ಶಕ್ಯವಲ್ಲ | ನೀನು. ರಥವಾಗಿ ' ವೇದಗಳು ಕುದುರೆಯಾಗಿ | ಮೇರು 


| ಕೂಡುಂನ್ನು 2 ಯಲುಂನ್ನು 3 ಬ್ರಾಂಹ್ಮ ರಿಪುರಗಳನರ 
5) 


26 


ಬಿಲ್ಲಾಗಿ | ಆದಿಶೇಷನು ಹೆಡೆಯಾಸಿ | ಕ್ಷೀರಾಬ್ಧಿ ನಾರಾಯಣ ಅಸ್ತ್ರವಾಗಿ | ಕುದೆ 
ರಥಿಕರಾಗಿ | ಶ್ರಿಪುರಗಳ ಹರಿ ಎಕೆ... | ಆ 1 ಡಾಫವರು ತೀ. ಹೋಗುವರ 
ಯೆಂದು ಅನುಗ್ರಹಿಸಿ ಯಿದ್ದಿರಿ ! ಆ ರೀತಿಯಲ್ಲೆ ವಿಜಯಾಪುರ | ಅಮದಾನಗರ 
ಗೋಲಕಂದಿ ಯೆಂಬ ಪುರಗಳಲ್ಲಿ | ಮೂರು ಸಿಂಹಾಸನದವರು ಆವಾಗ ಕಾಣಿಸಿಕೊಳ್ಳು 
ತ್ತಾರೆಯೋ ಆಗ ಅವಾಂಶರವಾಗುವುದು ಯೆಂದು ತಾತ್ತಲಕಮತ್ತಿ, ತಿಳುಹಲಾಗಿ 
ನಿಯೋಗಿಗಳು ಯೆಲ್ಲರೂ ಆ ರೀತಿಯಹುದು | ಯುದ್ಧ ದಿನಕ್ಕೆ ರಾಜಲಕ್ಷಣವ 
ನಮ್ಮನು ನಡೆಸಬೇಕಾಗಿ ಕರ್ನಾಟಕ ಹಂಹಾಸನಕ್ಕ ಕೃಪ್ಣ _ರಾಯರವರು | ಅಧಿಷ್ಕ್ಯಾ 
ಕರ್ತರಾದಾರಾಭ್ಯ | ಶುರುಕಾಣ್ಯದ ಮೇಲೆ ದೃಷ್ಟಿ ಸಿ | ಕಾರ್ಯವ ಮಾಡುವ 
ಆಲೋಚನೆಯಾಗಿ ಅಲ್ಲ ಇದ ಮುಷಿ ಖನಿ ಕಾಗದಗಳ ಕಳುಹಿದರು | ಅದ. 
ನಿಮಿತ್ತ ಆಲೋಚನಪಂರಾಗಿ | ಹಾನಿ ವೃದ್ಧಿಗಳಿಗು ವೊಳಗಾಗಿ ಯೆದುಲ ಶಾಕ 
ರವರಿಗೆ | ಬರೆದು ಕಳುಸಿಸಿದೆವು | ಅವರು ತಮ್ಮ ತನ್ಮ್ಮ ಸರೆಹದ್ದಿನವರಿಗೆ | ರಸ್ತು 
ಸಾಮಗ್ರಿಯ ಕಳುಹಿಸಿ ಗಡಿ ಠಾಣ್ಯಗಳು ಬಲವಂತವಾಗಿ ಯಿರುವುದಕ್ಕೆ ನಾಮಜಾದ: 
ಕಳುಹಿಸಿ | ಮೊದಲ ಸಲಕ್ಕೆ ಆತಿ ಯೆಚ್ಕರಿಕೆಯುಂಬಾಗಿ ಯಿದ್ದಾರೆಂದು ಬರೆಡು 
ಬಂತು | ನಮ್ಮ ಯೆರಡು ಬಗೆಯವರನ್ನು ಸೀವೆುಿ ಸರಹದ್ದಿನಲ್ಲಿ ಯಿದ್ದ ದುರ್ಗಗಳಿಗೂ 
ಕೋಟಿ ಸ್ಥಳಗಳಿಗೂ ಶಕ್ಕವರ ಕಳುಹಿಸಿ ಕರ್ನಾಟಕದವರೆ ಸೇನೆ ಸಾಮಂತ ರ] 
ಕೂಡಿ | ಸ್ಪಳವ ತೆರಳಿ | ಸರಹದ್ದಿಗೆ ಬರುವರಾಗಿ | ವೊಂದು ಪ್ರದೇಶದಲ್ಲಿ ವೋಲೆ ಕಾಗದ 
ಬಂದರೆ | ಆಗ ಅದಕ್ಕೆ ತಕ್ಕ ಆಲೋಚನೆಯ ನಡೆಸಿಕೊಂಬ | ಅಂದಂದಿನ ಸುದ್ದಿಯ 
ತಿಳಿದು ಬಂದು ಹೇಳು ಯೆಂದು ನೂರ ಯೆಪ್ಪತ್ತು, ಮಂದಿ ಬೇಹಿನನರ ಪಯಣವ 
ವಾಡಿ (ಸಿ) | ಅಮದಾನಗರದವರು | ಗೋಲಕೊಂಡೆಯವರು ಕಳುಹಿಸಲಾಗಿ | ಅವರು 
ವಿದ್ಯಾನಗರಕ್ಕೆ ಸಾನಾ ವಿಧವಾಗಿ ಬಂದು ಯಿದ್ದಾರೆ ಯೆಂದು | ಕಾರ್ಯವಂಓದಕೆ 
ಜಯಾಪಜಯವು. ಆವ. ರೀತಿಯೋ ಯೆಂದು | ದೈವಜ್ಞ ರು ಜ್ಯೊ ತಿಸರಃ 
ಬ್ರಾಕ್ಮ್‌ರು | ಭೂತ ಭವಿಸ್ಯದ್ವರ್ತಮಾನಗಳ ಹೇಳುವ ಶಕುನಗಾರರನ್ನು ಕದರಿ | 
ಅವರು | ಇವರು ಕರ್ನಾಟಕದಲ್ಲಿ ವಿಷ್ಣು ಅಂಶವಾಗಿ | ನರಪತಿ | ಯೇ ಗಜಪತಿಯ 
ರ್ಕ ಷು | ಜಯಸ್ಮಂಭವ ಹಾಕಿ | ತಿರುಗಿ ಹೋಗುವಾಗ | ಮದುವೆಂಯಾಗಿ: ವೆಂಕ 
ಟೀಶ್ವರನ ದರ್ಶನ ಮಾಡಿ | ನೂರೆಂಟು ತಿರುಪತಿಗಳಲ್ಲಿ ಯೆಪ್ಪತ್ತೇಳು ಶಿವಸಾ _ನಗಳಲ್ಲಿ 
ಸೇವಿಸಿ ಸೇತುನಿನಲ್ಲಿ ಕತ್ತಿಯ ತೊಳೆದು ಕರ್ನಾಟಕದ ಸಿಂಹಾಸನದಲ್ಲಿ ಪರಾಮರಿಸಿ | 
ಸ್ವಾಮಿಯವರ ಪ್ರತಾಪದಿಂದ | ಮ್ಗೆ (ಚ್ಛರಾದವರು | ಅವರೆ ಅರಮನೆಯಲ್ಲು | 
ರಾಜ್ಯದಲ್ಲು ಮೂರು ಭುಷೆ? ಭೂಮಿಯಲ್ಲ ನು ಮಹಃ ಸ್ಟ ಗುಜ್ಜ ರಿ | ಗರಿಜ (?) | 
ಗಾ [ನಾ?|] ಯ ಕರ ಕೂಡೆ ಕಲಹ *ಕುಸ್ತಿಯಾಗಿ ಕಷ್ಟ ಬೀಳಜಿ ಸಂಚರಿ` 


1 ಮಾರಭಾಷೆ. 2 ಕಸ್ತಿ 


27 


ನಟ್ಟ ಣಕ್ಕೆ ಬಂದಿರಷ್ಟೆ | ಅಲ್ಲಿದ್ದಂಥಾ ಶತ್ರು ಬಡ ಮನುಸ್ಯರಾದಂಥರರಿಗೆ ಹೋಗಿ 
ಬರತಕ್ಕ ಯೆಂದು | ಅರಮನೆ ಬೇಹಿನವರಿಗೆ ವೊಬ್ಬ ವೊಬ್ಬರಿಗೆ ನೂರು ಹೊನ್ನ 
ಕೊಟ್ಟು ಯೆಂದಿನ ಹಾಗೆ ಆ ಪಟ್ಟ ಣದಲ್ಲಿ ಸಂಚರಿಸಿ | ನಾನಾ ಪ್ರವರ್ತಕಗಳನು 
ತಿಳಿದು ಬಂದು ಬಿನ್ನಹಂ ಮಾಡಿ ಯೆಂದು ಕಳುಹಿಸಿ | ಸಮೀಪದಲ್ಲಿ ಯಿದ್ದವರ ಕಡೆಗೆ 
ಸೋಗ ಹೇಳಿ | ರಾಯರವರು | ಸಾಮಾಧಿಕರೆ ಕೂಡೆ | ವಿಜಯಾಪುರದ ವರ್ತ 
ಮಾನವನ್ನು | ಅಮದಾನಗರ ಗೋಲಕೊಂಡೆ ವರ್ತಮಾನವನ್ನು ಕೇಳಿದಿರಿಯಲ್ಲ | 
ತ ಯೆರಡು ಮನೆಯವರಿಗೂ ಬಹಳ ಆಲೋಚನೆ ಹುಚ್ಚಿ ಯಿಷ್ಟೊ ೦ದು ವರ್ತಮಾನ 
ಗಳಿಗೆ ಕಾರಣವೇನು ಯೆಂದು ಕೇಳಿದರೆ | ಯೀವರೆಗೆ ಯೆಲ್ಸಿಯೂ | ತ:ರುಕಾಣ್ಕದ 
ಸೀಲೆ ಕಾರ್ಯವ ಮಾಡಬೇಕು ಯೆಂಬ ವೆದಂತಿ ಹುಟ್ಟಿ ದ್ವಿಲ್ಲವಾಗಲಾಗಿ | ಯೀ 
ಇಿ೦ಹಾಸನದಿಂದ ತುರುಷ್ನರ ವಿಚಾರವಿಬ್ಲದ ಹಾಗೆ ಸುಮ್ಮನೆ ಯಿದ್ದರಾಗಲಾಗಿ | 
ವು ಸಿಂ ಹಾದನಕೆ, ಕರ್ತ₹ರಾಗಿದ್ದಾಗಿನ! ಕ್ಷಾತ್ರಗಳ ಕಾಣಿಸಿ | ಮಾತುಗಳಾಗಿ 
ಶಿಪ್ಪಣೆ ಕೊಟ್ಟಿರೆ | ಶತ್ರುಗಳಾದವ30ಿಗೆ? ಆಲೋಚನೆ ಹುಟ್ಟಿ ಜಿಯಿಹುದೆ | ನೀವು 
ತ ಮೂರೂ ಬಗೆಯವರ ಮುಖಾಮಿಗಳ ಕೂಡೆ | ವಿಶೇಷ ವಾರ್ತೆಗಳಾಗಿ ಅಪ್ಪಣೆ 
ತೊಟ್ಟಿ ರೆ | ಅವರು ಬುದ್ಧಿ ಶಾಲಿಗಳಾಗಲಾಗಿ | ತಮ್ಮ ಆಳಿದವರೆಂದೂ | ನೀವೆಂದೂ 
ನೇದವಿಲ್ಲ | ಅಂಥಾಪ'ತ್ತಿ*ನಲ್ಲಿ ಹಿಂದೆ ಸಿಂಹಾಸನಸ್ಥ ರಾದವರು ಮಾಡಿದ ಸಂಬಳೆ 
ಇಾರಿಗೆಗಳ ಕೂಡಿಸಿ | ದಿಕ್ಟು ದಿಕ್ಕಿನ ಸ್ಥಾನಪತಿಗಳ ಕೂಡಿಕೊಂಡು | ವೋಲಗಕ್ಕೆ 
ುಂದರೆ | ವೋಲೆ ಕಾಗದಗಳ: ಉಂಟಾದರೆ *ಮಾತುಕತೆಗಳು ನಡೆದಿದ್ದ ಹೊತ್ತಿನಲ್ಲೂ* 
ಸಂದಿನ ಮರ್ಯಾದೆಯಲ್ಲಿ | ಅಡಕೆ ಯೆಜೆ. ಕೊಟ್ಟು ಕಳುಹುವರು | ಈಗ ಆ 
ೀತಿಯಿಲ್ಲದೆ ಸ್ವಾಮಿಯವರು ಪಟ್ಟಾ ಭಿಷಿಕ್ಕರಾದಾರಭ್ರ್ಯ ವೋಲೈೆ ಸದವರಿಗೂ | ರಾವುತ 
ಸಣುವೆಗೂ | ಬೊಕ್ಕಸದಿಂದ ರೊಕ್ಕ ರೂಪುಗಳ ಕೊಡಿ ಯೆಂದು ಕಟ್ಟಳೆಯ 
ಬಾಡಿ | ಕೈಸಂಬಳವ ನಿಲಿಸಿ | ಮೊದಲು ಅಮರದೊರೆ | ಸೀಮೆ ಸಂಬಂಧಗಳನು 
'ಡೆಸಿ | ಅರಮನೆ ನಿಯೋಗಿಗಳಿಗೂ ಪರಸ್ಪೃಳದ ನಿಯೋಗಿಗಳಿಗೂ | ಸನ್ಮಾನ ಬಹು 
ಟಾನಗಳ | ಉಚಿತವಾಗಿ ರೊಕ್ಕ ರೂಪುಗಳ ಕೊಟ್ಟು | ಆ ಮೂರೂ ಬಗೆಯವರ 
ುಷೆಯದಲ್ಲಿ | ಹಿತವಾಗಿ ಮಾತನಾಡುತ್ತಲಿದ್ದರಾದ ಕಾರಣ ಆ ಮೂರು ಬಗ್ಗೆ [ಯ] 
ಯೋಗಿ ಗಳೂ | ಕರ್ನಾಟಕದಲ್ಲಿಯೆ ಬಹುಕಾಲದಿಂದ ಯಿದ್ದರಾಗಲಾಗಿ | ನೀತಿಗಳ 
ಳಿ ವೋದಿಯಿರುವರಾಗಲಾಗಿ | ಆಲೋಚನಾಪರರಾಗಿ ಬರೆದು ಕಳುಹಿಸುತ್ತಾರೆ 
ಹಿಂದುದಕ್ಕೆ | ರಾಯಠವರು | ನಾವು ಅನರ ಕೂಡೆ | ಆಗ್ರಹೆ ಬಿದ್ದು ಆ ರೀತಿ 
ಬೀ ರೀತಿ ಯೆಂದು ಅಪ್ಪಣೆ ಕೊಟ್ಟಿ ವರಲ್ಲ | ಅವರು ಆಳಿದವರ ಮರ್ಯಾದೆಯಾಗಿ | 
ವರನ್ನು ಯೆಣಿಸಿ ಸನ್ಮಾನ ಬಹುನತಾನಗಳಾಗಿ ವಿನಯವಾದ | ಸರಸ ಸಲ್ಲಾಪ 


ರಾಗಿದಾನ 2 ರು 3ಟ್ಟ 4 ಮಾತುಕಥೆಗಳಿಗು ದಡದಿದ್ದ ಹೊತ್ತಿಗು 


28 


ಗಳಾಗಿ | ಅನ್ನುವೆಯಾ ಯೆಂದು ಅಪ್ಪಣೆ ಕೊಟ್ಟುದಕ್ಕೆ | ಅಯ್ಯಪ್ಪ ರಸರು | ಸ್ವಾ ತ 
ಯಪರು ವಿನಯ ಪೂರ್ವಕವಾಗಿ ಅಪ್ಪಣೆ ಆವಾಗ ಆಡಿಗ | ಲೇ ಯೀ ಪರಿ ತಾ 
ಯೆಂದು ಯೆಣಿಸಬಹುದು ! ಅದು ಕೆ ಯೆಂದರೆ ನೀತಿ ಪವ್ಯ* | “ಘನವಾದಂಥವನ 
ವಿನಯವ ನುಡಿದರೆ | ಆ ಮೇಲೆ ವಿನಯವು ವಿಪರೀತವಾಗುವದು.| ಬಿಲ್ಲು ಬಿಗ 
ವಂಥಾದ್ದು | ಯಿದಿರಾದಂಥವರನ್ನು ಖಂಡಿಸುವುದು” ಯೆಂಬ ಅರ್ಥವಾಗಲಾಗಿ | ಅ 
ವಿಚಾರಿಸಿ | ತಮ್ಮ ಮೇಲೆ | ಅಷ್ಟು ಕ್ರೂರವಿಲ್ಲ ಯೆಂದು ತಮ್ಮ ದೊರೆಗಳ ಮೇಳ 
ಅಷ್ಟ್ರು ದೃಷ್ಟಿ ಬಂದು ಯಿದ್ದಿತು ಯೆಂದು ಯೆಣಿಸತಕ್ಕಂಥದ್ದಾಗಲಾಗಿ | ಕಂಠ 
ಕಾರ್ಯ ಕೇಳಿದ ಸುದ್ದಿಯು ಹೃ ದಯಾಲೋಚನೆಯನುವಮಾನವಾಗಿ ಬರಲಾಗ ' 
ಚಾಣಕ್ಯ ನೀತಿಯಾಗಲಾಗಿ ಅರಿತು `ಸಜೆವರು | ಅಲ್ಲಿಯವರು ಆ ಕಾಗದಗಳ ನೋಡಿ : 
ಆಲೋಚನೆಯ ಮಾಡತಕ್ಕ ಸುದ್ದಿಗಳ ಪರಿಶೋಧಿಸಿ ಬಂದು ಹೇಳಿದರು ಯಂದ 
ಸಾಮಾಧಿಕರು ಬಿನ್ನಹಂ ಮಾಡಿದರಾಗಲಾಗಿ | ರಾಯರವರು ಮುಂದೆ ನಾವು ನಡೆಸು 
ಕಾರ್ಯಕ್ಕೆ ಉತ ತೋರುತ್ತ ಯಿದ್ಭಿತು | ಅಪ್ಪಾಜಿ ತ ಜಟ 
ಮನೆಗೆ ಕಳುಹಿ | ಅಯ ಸನ ಮೂಲಕ | ಅಂಕು ಶಂಖಾನ(?) ರಾಣಾ ಇಗದೇವ 
ಗನ್ನಿ ತಿಮ್ಮನಾಯಕ ಪೆಮ್ಮಸಾನಿ | ರಾಮಲಿಂಗನಾಯಕ | ಶಂಕಳನಾಯಕ | 
ಕಾಳತುಕ' ಹಂಡೆ ದೇವಣ್ಣ | ಪ್ರತಾಪ ರಾವು | ಗುಜ್ಜರಿ ಬಸವಂತ ರಾವು ಪುರುಷ 
ಸಾಯಕ | ಕುಮಾರ ತಿಮ್ಮಪ್ಪ ನಾಜಪ್ಪ | ಹುಚ್ಚಮಲ್ಲ ರಾವುತ | ಬೇಡರ ರಾಮಪ್ಪ 
ಹರಿವಾಣದ ಕುಮಾರರಾದ ಹದಿನೆಂಟು ಮ. ಕಂಪಣದನರು | ಡಣಾಯಕ | 
ಪ್ಪರಸಪಿಳ್ಳೆ| ಕುಪ್ಪರಪಿಳ್ಳೆ| ಸಾಳುವ ನಾಯಕ | ಪ್ರಧಾನಿ ತಿಪ್ಪರಸ | ಸುಬ್ಬ ಯ್ಯ | 
ಅರ್ಪೂ ಸ | ವಿಶ್ಯ ತ ನಾಯಕರು | ಅತನ ಚನ್ರಶ್ಚರೊತ್ಸದರು(!) 
ಕಮ್ಮನಾಯಕರು | ಯಾಗ | ಕೊಮಾರ ಮೊದಲಾದ ಅಮರ ನಾಯಕರನ್ನು] 
ಅವರವರ ಯೋಗಕ್ಷೇಮಗಳ ಕೇಳಿ | ಆ ರಾಯರ ಬಳಿಯಲ್ಲಿ ಯಿದ್ದ | ಆನೆ ಕುದುರೆ 
ಕಾಲಾಳು ಆವ ಮಾತ್ರವೆಂದು ಕೇಳಿದ್ದಕ್ಕೆ | ಅನುರ ಮೊರೆಗಳ ಸ್ಡ್ರಾ "ನಪತಿಗಳ ಕೂಡೆ ! 
ಪುರುಷನಾಯಕನ ವೀರಪ್ಪ ಯೆಂಬಾತನು | ದಳಪತಿರಾಯನು | ರಾಯರವ 
ಕೂಡೆ | ಸ್ವಾಮಿಯವರು | ಕೈಸಂಬಳವ ಕಟ್ಟಿದ ಮೇಲೆ | ಅಮರದ ಸೀಮೆಗೆ 
ಅರನುನೆ ರಕ್ಕಪ್ಪ ಫ್ರೈಕಾರಕ್ಕೆ ಕಡಮೆ ಬೀಳದ ಹಾಗೆ | ಅವರನರಿಗೆ | ಆನೆ. ಕುದುರೆ | 
ರಾವುತ ಮಾವುತರು | ಕಾಲಾಳು ಪರಿಜನಂಗಳನ್ನು ಸಂತರಿಸಿಯಿದ್ದಾರೆ | ಯಿಷ್ಫು 
ದಿವಸದೋಪಾದಿಯಲ್ಲಿ ಅಲ್ಲ | ಸ್ವಾಮಿಯವರು ಆವಾಗ ರಾಜಕಾರ್ಯಕ್ಕೈ ಉದ್ಯುಕ್ತ 
ರಾಗಿ ಕದಲಿ ಯಾರೂ ಯೆಂದು 8 ಶಕೆ ಬರುವ ಹಾಗೆ | ಗಣಿತ ತೆಗೆದುಕೊಂಡು | 
ಅರಸುನೆ ಲೆಕ್ಕಕ್ಕಿಂತ | ಹತ್ತು ಆನೆಗಳನ್ನು | ನೂರು ಕುದುರೆಗಳನ್ನು ಸಾವಿ 


*ನೀತಿ ಪದ್ಯದ ಉಲ್ಲೇಖ ಇಲ್ಲ 


29 


ಕಾಲಾಳನ್ನು ಅಧಿಕವಾಗಿ ಯಿಡಬೇಕು ಯೆಂದು ಸಂತರಿಸಿದರು | ಯಿಷ್ಟು ದಿವಸವೂ 
ಸ್ವಾಮಿಯವರ ಒಡವೆಯ ಊಟ ಮಾಡಿದುದಕ್ಕೆ | ಅರಮನೆ ಅನಸರಗಳನ್ನು | ಚಿತ್ತ 
ಬರುವ ಹಾಗೆ ನಡೆ[ಸು]ವಂಥವರಾಗಿ ಯಿದ್ದಾರೆ ಯೆಂದು | ಬಿನ್ನಹಂ ಮಾಡಿದುದಕ್ಕೆ 
ರಾಯರನರು ಬಹಳ ಸಂತೋಷನ ಮಾಡಿಕೊಂಡರು | ಯೆದುಲ ಶಾಹರವ[ರ] 
ದೊರೆತನಕ್ಕೆಂತ ನಿಮ್ಮ ದೊರೆತನ [ಅ] ಪೂರ್ವವಾದುದು ಯೆಂದು ಕೇಳಿಯಿಹೆವು | 
ಅವರ ಪೂರ್ವೋತ್ತರಗಳನ್ನು ನಿಜಾಮಶಾಹ | *ಕುತುಬನ ಮಲುಕರವರ ವರ್ತಮಾನ 
ಗಳನ್ನೂ | ಯಿವರಿಗೆ ದೊರೆತನ ಬಂದುದನ್ನೂ ಹೇಗೆ ಯೆಂದು ಕೇಳಿದುದಕ್ಕೆ | ಅಯ್ಯನ 
ಮಲುಕ ರಾಯರವರ ಕಾಡೆ | ಅಶ್ವಪತಿ ಗಜಪತಿ ನರಪತಿ ಸಿಂಹಾಸನಗಳಿಗೆ | 
ಉಂಟಾದ ರಾಜ್ಯದೊಳಗೆ | ಮನ್ವಂತರದಲ್ಲಿ ಡಿಳ್ಳಿಸುರತಾಣ | ಓರುಗಲು ಪ್ರತಾಪ 
ರುದ್ರ] ಬೆಡಂದು ಕೋಟಿಯ ಬರಿದು (ಬಂದು?) ! ಯೀ ಮೂವರೂನೂ ಅಂತರಮನ್ನ್ನೆ 
ಯವರಾಗಿ ಇಹರು | ವೋರುಗಲ್ಲ ಪ್ರತಾಪರುದ್ರನಿಗು. ಆಗದೆ ಡಿಳ್ಳಿ ಸುರತಾಳ (ಣ) 
ವೋರುಗಲ್ಲಿಗೆ ಮುತ್ತಿಗೆ ಹಾಕಿಯಿರಲಾಗಿ ಪ್ರತಾಪರುದ್ರನು ಹನ್ನೆರಡು ವರುಷ 
ಹೋರಿಆಡಿ [ದ]ನು | ಆಮೇಲೆ | ದುರ್ಗದಲ್ಲಿ ಯಿದ್ದ ರಸ್ತು ಸಾಮಗ್ರಿಯು ತೀರಿ 
ಹೋಗಲಾಗಿ | ಪ್ರಜೆಗಳ ಸುಮ್ಮನೆ ಕೊಲ್ಲುವುದು ಧರ್ಮವಲ್ಲ ಯೆಂದು | ಹೊರೆ 
ಹೊರಟು ಜಗಳವ ಮಾಡಲಾಗಿ | ದೈವಗತಿಯಿಂದ ಸುರತಾಣರ ಕೈಯ [ಲ] ಪ್ರತಾಪ 
ರುದ್ರನು ಸಿಕ್ಕಿದನಾಗಲಾಗಿ ಪ್ರತಾಪರುದ್ರನ ಜಯಿಸಿ ಡಿಳ್ಳಿಗೆ ಕರೆದುಕೊಂಡು | 
ಹೋದನು | ಸುರತಾಳನ ತಾಯಿ ಪೃಶಾಪರುದ್ರನ ನೋಡಬೇಕು ಯೆನ್ನಲಾಗಿ 
ವೊಂದು ದಿನ | ನಿದ್ರೆ ಹೋಗುವಾಗ | ಆ ರೀತಿಯಲ್ಲೆ ನೋಡುವಾಗ ಪ್ರತಾಪ 
ರುದ್ರನು | ಯೀಶ್ವರಾಂಶವಾಗಿ | ಆ ಚಿಹ್ನೆಗಳಿಂದ ಕಾಣಿಸಲಾಗಿ | ನೋಡಿ | 
ಬೆಳಗಾಗೆ | ಸುರತಾಳನ ಕೂಡೆ | ವೋರುಗಲ್ಲ ಪ್ರತಾಪರುದ್ರನು | ಮನುಷ್ಯವೃತಿ 
ಯ [ವ] ನಲ್ಲ | ನಿದ್ರೆ ಸಮಯದಲ್ಲಿ ನೋಡಲಿಕ್ಕಾಗಿ | ಕ್ರಿಶೂಲ ಢಮರುಗಗಳಿಂದ 
ಯಿದ್ದನು | ಅಂಥ ದೊರೆಯನ್ನು ನೀವು | ಹಿಡಿತಾಹರೆ ಯೆಂದುದಕ್ಕೆ ಸುಲ್ತಾನನು 
ನಕ್ಕು | ಅತನು ನಿದ್ರೆ ಹೋಗುವಾಗ ಹಾಗೆ ಕಾಣಿಸಿತಲ್ಲ | ನಾನು ನಿದ್ರೆ ಹೋಗುವಾಗ 
ನೋಡು ಯೆಂದು ಹೇಳಿ ಕಳುಹಿಸಿದನಾಗಲಾಗಿ | ಆ ರೀತಿಯಲ್ಲೆ ನಿದ್ರೆ ಸಮಯದಲ್ಲಿ 
ನ ತಲಿಕ್ಕಾಗಿ | ಶೇಷಶಾಯಿ:ಯಾಗಿ ಶಂಖ *ಚಕ್ರ ಗದಾ`ಯುಧಗಳಿಂದ | ವಿನ್ಸು 

ಸ್ವರೂಪವಾಗಿ ಕಾಣಿಸಲಾಗಿ | ಆಕೆ ಕಂಡು ಆಶ್ಚ ರ್ಯಸಟ್ಟು | ಯಿಷ್ಟರಪರಲ್ಲದೆ ಯಿದ್ದ ಣಿ 
ಕೆ ಸಕೊಂಡು ಬಹನೆ ಯೆಂದು ಯೆಣಿಸಿ | ಮರುದಿನಸ “68. ಕೂಡೆ ನಿಮ್ಮ 
ಮಹಿಮೆ ನಿಮಗೇ ತಿಳಿವುದು | ಪ್ರತಾಸರುದ್ರ[ರ]ನ್ನು | ಸಂಜ್ಛ _ಯಲ್ಲಿ ಯಿಟ್ಟು 
ಕೊಂಡು ಊಟವ ಮಾಡಿ | ಸನ್ಮಾನ ಬಹುಮಾನಗಳ ಮಾಡಿ ವೋರುಗಲ್ಲಿಗೆ 


1 ಕೊತ್ತ ನು 2 ಚತಾ ತ್ರ ಧಾ 


30 


ಕಳುಹಿಸಿದರೆ ಕೀರ್ತಿ ಶಾಶ್ಯತವಾಗಿ ನಿಲುವುದು ಯೆಂದು ಹೇಳಲಾಗಿ | ಆ ರೀತಿಯಲ್ಲಿ 
ಕಳುಹಿಸಿದರು | ಆ ವರ್ಶವತಾನವನ್ನು ನೀವು ಕೇಳಿಯಿಹಿರಿಯಲ್ಲ | ಜೆಡೆಂದು ಕೋಟಿ 
'ಬರಿದು (ಬಂಡು?) ಯೆಂಬಾತನು | ಕೆಲವು ರಾಜ್ಯವನ್ನು ಕೆಲವು ದುರ್ಗಗಳನ್ನು ಆಕ್ರ 
ಮಿಸಿ ಬಲವಂತನಾಗಿ ಯಿದ್ದನು | ಆತನ ಬಳಿಯಲ್ಲಿ ಗಿಂಡಿ ಹಿಡಿದುಕೊಂಡು ಯಿರಲಾಗಿ 
ಆತನಿಗೆ ಯೆದುಲ ಶಾಹನೆಂಬ ಹೆಸರ ಕೊಟ್ಟನು | ಗಿಡುಗನ ಹಿಡಿದು ಕೊಂಡು ಯಿದ್ದು 
ದೊರೆತನವ ಮಾಡಲಾಗಿ | ಆತನಿಗೆ ನಿಜಾಮ ಶಾಹ ಯೆಂಬ ಹೆಸರ ಕೊಟ್ಟಿನು | 
ನಾಯಿಗಳ ಸೇನೆಗೆರುವೆ(?) ಗುರಿಯಾಗಿಯಿರಲಾಗಿ ಗೋಲಕೊಂಡೆಗೆ ಕರ್ತನ 
ಮಾಡಿ ಮಲುಕನೆಂಬ ಹೆಸರ ಕೊಟ್ಟನು | ಯೀ ಮಂದಿಗೂ ಬೆಡಂದು ಕೋಟಿ 
ಊಳಿಗದವರು | ಯಿವರೆ ದೊರೆತನ ವೆನ್ನಲೂಗಿ | ನೂರು ವರುಷವಾದುದು | 
ಅವರೊಳಗೆ ಹಿರಿಯರು ನಿಜಾಮ ಮಲುಕ | ಆಮೇಲೆ ಯೆದುಲ ಶಾಹಿ | ಆ ಹಿಂದೆ 
ಕುತುಬನ ಮಲುಕ | ಈ ಕೃಮದಿಂದ ಸಿಂಹಾಸನದಲ್ಲಿ ಉಡುಗೊರೆ ಉತ್ಸಾಹಗಳು 
ಅಡಕೆಲೆಯವರಿಗೆ ನದೆವುದು | ಯೀ ಮೂರೂ ಮನೆಯಸನ್ಲೂ ಒಳ ಕುದುರೆಗಳಾಗಿ 
ಎಂಬತ್ತು ತೊಂಬತ್ತು. ಸಾವಿರ | ಆನೆಘಟ ನೂರು ಉಂಟು | ಕಾಲು ಬಲವನಾಳುವ 
ರಾಜ್ಯವನ್ಲ | ಕರ್ನಾಟಕದಲ್ಲಿ ಚತುರಂಗ ಬಲವೂ ಉಂಟು | ಯಿಲ್ಲಿ[ಯ] ಜಗಳದ 
ಕುಶಲವ ಆ ದೇಶದಲ್ಲಿ ಅರಿಯರು | ಹಾಗೆ ಆಗಲಾಗಿ ಕರ್ನಾಟಕದವರೆ ಮುಂದೆ ಕಡಮೆ 
ದೊರೆಗಳು ನಿಲಲರಿಯರು ಯೆಂದು ಕಂಡ ಕಾರ್ಯವ ತಿಳುಹಿದುದಕ್ಕೆ ಅಂಕುಶ 
ರಾವು | ಜಗದೇಕ ರಾವುನವರು | ಮಲುಕನವರು ಹೇಳಿದ್ದು ಯಥಾರ್ಥವಹುದು 
ಯೆಂದು ಕಲಸಿದ ಜಗಳದಲ್ಲಿ ಯಿದಿರು ಬಲ ತಮ್ಮ ಬಲವ ನೋಡಿ | ಜಗಳ ಮಾಡಿದುದು 
ಯಿಲ್ಲ | ಮುಷ್ಕರದಿಂದ ನಡೆಯಲಾಗಿ | ಆ ಯೆದುರಿಗೆ ಯಿದಿರಾದಂಥವರು ಮುರಿದು 
ವೋಡಿದರಾದರೆ ಯೆಲ್ಲಿ ಹೋದರೂ ಬಿಡದೆ ಕಡಿವರು ಯೆದುರಾದವರು ಆ ಹುರುಮತಿಗೆ 
ನಿಂತರಾದರೆ ಹಿಂದಕ್ಕೆ ತಿರುಗುವರು | ಆ ಸುದ್ದಿಯ ತಿಳಿದು | ಅವರ ಹಿರಿಯರು 
ನಿಯೋಗಿಗಳು ಜಗಳ ಮಾಡುವುದು ಕಾರ್ಯವಲ್ಲ | ತೆಗೆದು ಬನ್ನಿ ಯೆಂದರೆ ತೆಗೆದಾ 
ಬರುವುದಲ್ಲದೆ | ಮೊನೆಗೆ ಬಂದು ತೆಗೆದು ಹೋದಕೆ ಪ್ರಭುತ್ವಕ್ಕೆ ಕಡಮೆ ಯೆಂದು 
ಅಭಿಮಾನವೆಣಿಸಿ ನಿಲ್ಲುವಂಥರರು ಯಾರೂ ಯಿಲ್ಲ | ಅದುಕಾರಣ ಕರ್ನಾಟಕದವರು | 
ವಿಚಕ್ಷಣವಾಗಿ ಕಾರ್ಯಾಕಾರ್ಯಗಳ ತಿಳಿದು ಜಗಳ ಕೂಟ್ಟು ಹೋಗಬಾರದ ಕಾರ್ಯ 
ವಾದರೆ ನಡೆದು ಉತ್ಕರಿಸುವರು | ಆಗಲಾಗಿ ಪ್ರಭು ಶಕ್ತಿ ಉಂಟಾಗಲಾಗಿ ಕಾಲಾಳೆ 
ವು ಕೆಲಸಕ್ಕೆ ಬರುವರು | *ಹತ್ತಿರದಲ್ಲಿದ್ದ? ಅಮರ ನಾಯಕರೆಲ್ಲರೂ ಆ ರೀತಿ 
ಯದುದು ಯೆಂದು ಬಿನ್ನಹಂ ಮಾಡಿದರಾಗಲಾಗಿ ರಾಯರವರು ಮುಂದೆ ಹಿಂದೆ 
ಜಗಳವಮಾಡಿ ಜಯಾಪಜಯಗಳ ಕಂಡರೆ | ತಿಳಿವುದಲ್ಲ | ತುರುಕರ ಮೇಲೆ 


2 ಹಕ್ತ ರಲ್ಲಿದ್ದ 


ತ 
ಇಡಿ ಛ್‌ 


31 


ಕಾರ್ಯವ ಮಾಡಬೇಕಾಗಿ ಯಿದ್ದೀತು | ಯೆಲ್ಲರೂ ತಲೆಗೆ ಸೀರನೆರೆದುಕೊಂಡು 
ಪಯಣವಾಗಿಯಿರಿ ಯೆಂದು | ಉಡುಗೊರೆ ವೀಳ್ಯವ ಕೊಟ್ಟು ಕಳುಹಿಸಿದಂಥವರಾಗಿ | 
ತಮ್ಮ ಆಸ್ತರ ಕೂಡೆ ಮಾತನಾಡುತ್ತ ಯಿರಲಾಗಿ | ಗಜಪತಿ ರಾಜ್ಯ'ದ 
ಶ್ರೀ ಪೆರುಷೋತ್ತಮದಿಂದ | ಬೇಹಿನ ವಾಯು ವೆನಿ[ಸ] ಹನುಮಂತಯ್ಯನು 
*ಮನೋವೇಗವೆನಿನ ಪುರುಷಾಮೃಗಯ್ಯನು* | ಬಂದು | ರಾಯರಿಗೆ ಅಡ್ಡಬಿದ್ದು | 
ನಿಂತುಕೊಂಡು ಬಿನ್ನಹಂ ಮಾಡಿದ ವಿವರ | 


ವಿದ್ಯಾನಗರದಿಂದ ಪಯಣ ಗತಿಯಲ್ಲಿ ಗಜಸತಿ ರಾಜ್ಯವ ಹೊಕ್ಕು ಆ ಆ ದುರ್ಗ 
ಗಳನ್ನು ಪಟ್ಟಣಗಳನ್ನು ನೋಡುತ್ತ ರಾಜಮಹೇಂದ್ರ ಕಟಕ ಮೊದಲಾದವನ್ನು ನೋಡಿ] 
ಮುಕುಂದ ಬಾಹುಬಲೇಂದ್ರನು | ಜಗನ್ನಾಥದಲ್ಲಿ ಯಿರಲಾಗಿ ಪುರುಸೋತ್ತಮಕ್ಕೆ 
ಹೋದೆವು । ಶ್ರೀ ಕೃಷ್ಣದೇವರ ಸಟ್ಟಿಣ ನೋಡುವ ಹೊತ್ತಿಗೆ ! ಆನಲ್ಲಿ ನೋಡಿದರೂ 
ಸುವರ್ಣ ಕುಂಭ ಪ್ರಭಾಮಂಡಿತೋಜ್ವಲ ಸಭಾಮಂಟಪಗಳು | ಆನ ಬೀದಿಯಲ್ಲಿ ನೋಡಿ 
ದರು | ಯಿಕ್ಷುರಂಭಾಸ್ಕಂಭದರ್ಪಣಾಂಚಿತ ಗೃಹದ್ವಾರ ಭೂಮಿಗಳು | ಯಾವ ಬಳಿ 
ಯಲ್ಲಿ ನೋಡಿದಠೂ | ಇಭತುರಂಗ ಮಾನಿತ ರಾವುತ ಸುಭಟವಿರಾಜಿತರು | *ವಿರಾನ 
ನೇತ್ರೀ* ಕುಚ ಘನಸಾರ ಮೃಗಮದ ಖಂಡಲಹರಿಯು | ಯೆಲ್ಲಿ ಯೀಕ್ಷಿಸಿದರೂ | ಮಣಿ 
ಖಚಿತ ರಚಿತ ಹೇಮೋನ್ನತ ಸುಭಟಿ ವಿರಾಜಿತರು | ವಿವಿಧ ಶೃಂಗಾರಗಳು | ಉಂಟಾಗಿ 
ನೋಡಲ್ಪಡುವ ಸಾಮ್ರಾಜ್ಯ ಕಲಿತನಾಗಿ | ಶುಭಕರವಾದಂಥ ಪಟ್ರಣದ ಶಾಖೆಯು ! 
ಯಿಂಥ ಸಟ್ಟಿ ಇದಲ್ಲಿ | ಜಗನ್ನಾಥರ ಮಹೋತ್ಸವಕ್ಕೆ | ದಿಗ್ನೇಶದಿಂದ ಬಂದ 
ಬ್ರಾಹ್ಮಣ ವಿದ್ವಾಂಸರು | ಕವೀಶ್ವರರು | ಬಹ್ಮಚಾರಿಗಳು | ವಾನಪ್ರಸ್ಥರು | 
ಪು(ಷ?)ಣ್ಯಾಂಗನೆಯರು | ಕ್ಷತ್ರಿಯರು | ವೈಶ್ಯರು | ಶೂದ್ರರು | ಮಿಕ್ಕಂಥ ಸಮಸ್ತ 
ಜಾತಿಯವರೂ ಬಂದು | ಸ್ವಾಮಿಯ ದರ್ಶನವನ್ನು ಮಾಡಿ | ಸ್ವಾಮಿ ಮಹಾ 
ಪ್ರಸಾದವ | ಯಿವರವರೆನ್ನದೆ | ಆ ಗುಡಿಯಲ್ಲಿ ಸೃಷ್ಟಿದೋಷಗಳು | ವರ್ಣಾಶ್ರಮ 
ಧರ್ಮಗಳು | ಶುಚಿ | ಅಶುಚಿಯೆನ್ನಬಾರದು | ಕಲಿಯುಗ ವೈ ಕುಂಠವಾಗಿಯಿಹುದು | 
ಜಗನ್ನಾಥರ ಮಹಿಮೆಯಿಂದ | ಆ ಸೃಳದ ವರ್ತನವತಾನಗಳನ್ನು | ಮಹಾಪ್ರಭಾವ | 
ಪ್ರಸಾದವನ್ನು ವರ್ಣಿಸಲು ಸಾವಿರ ತಲೆಗಳು | ಯೆರಡು ಸಾವಿರ ಜಿಹ್ವೆಗಳು ಉಳ್ಳ 
ಶೇಷನಿಗೂ ಶಕ್ಯವಲ್ಲ | ಯೆಂಬ ಹಾಗೆ ತೋರುವುದು | ಮುಕುಂದ ಜಗದೇವನು 
ಬ್ರಾಹ್ಮೀಮಹೊರ್ತದಲ್ಲಿ ಯೆದ್ದು ಸೋಡಶಪಾತ್ರರೂನೂ ತಾನೂ ಸರಿಯಾಗಿ | 
ಗಾವುದ ಯಿಗ್ಗೂವುದ ಹೋಗಿ | ತಿರುಗಿಬಂದು | ಮಜ್ಜನ ನಾಮತೀರ್ಥ 
ರಾಗಿ ಗೃಹಾರಾಧನಾ ಜಗನ್ನಾಥರನ್ನು ವಿಧ್ಯುಕ್ತವಾಗಿ ಪೋಡಶೋಪಚಾರ 
ಫೂಜೆ ನೈವೇದ್ಯಗಳ ವತಾಡುವ ಸಮಯಕ್ಕೆ ಪರದುನ್ನೆದಾರರ ಸ್ಥಾನಸತಿಗಳನ್ನು | 


2 ಮನೊಸೆನಿಪುರುಷಾವ್ರುಗೈಯ್ಯನು ತಿ ಮೆನೂನೆಕ್ರಿ 


ತ 


ಕರ್ನಾಟಿಕ ಸಿಂಹಾಸನದವರ ಕಮ[ಲ] ನಾಭಯ್ಯನು | ಅಕ್ಕುಬರಿಯವರೆ ಆನಂ 
ದೋಜಿ | ವಶಾನಸಿಂಗನನರ ಮಾಧನಯ್ಯ | ಡಿಳ್ಳಿ ಸುರತಾಳನವರ ಢಾಕೋಜಿ 
ಪಂಡಿತರು |[ಸೆನ್ನು] ಗೊಂಡೆ್‌ಯ* ಗುಂಡಮರಾಜನು | ಅಮದಾನಗರ ವಿಜಯಾ 
ಪೆರ | ಗೋಲಕೊಂಡೆ | ಬುರಾಣಾಪುರದವರೆ ಮುಖಾಮಿಗಳು ಮೊದಲಾದ 
ವರು ದೇವತಾರ್ಚನೆ ಸಮಯಕ್ಕೆ ಯೆಲ್ಲರೂ ಪ್ರಾತಃಕಾಲದಲ್ಲಿ ಸ್ನಾನ ಸಂಧ್ಯಾ 
ವಂದನೆಯ ಮಾಡಿ ಪಟ್ಟಿಯ ಧೋತ್ರಗಳನ್ನುಟ್ಟು ಬಶಿರ್ವಾಸ ಸಹಿತರಾಗಿ ದೇವ 
ಪೂಜಾ ಗೃಹದಲ್ಲಿ ವೊಂದು ಚಾವಡಿಯ ವೊಳಗೆ ಕುಳ್ಳಿರಲಾಗಿ ಅವರವರನ್ನು | 
ಪಾ[ಪು?] ರಾಣಿಕರನ್ನು ಗಜಪತಿ ಕೆರೆಸಿ | ಪ್ರಣ್ಯಶ್ರವಣವಾದ ಮೇಲೆ | ಆಶ್ರಿತರಾದ 
ವರು | ಆಶೀರ್ವಾದ ಮಂತ್ರಾಕ್ಷತೆ ಪೂರ್ವಕವಾಗಿ ಕೊಟ್ಟಿಂಥದ್ದನ್ನು ತೆಗೆದುಕೊಂಡು 
ಶಿರಸಾವಹಿಸಿ ಸಭೆಯವರೆಲ್ಲರಿಗೂ ಜಗನ್ನಾಥ ಪ್ರಸಾದವನ್ನು ತಾಂಬೂಲಗಳನ್ನು 
ಕೊಡಿಸಿ | ಬಾ;ಹ್ಮರ ಕಳುಹಿ | ಅವರ ಪಾದರೇಣುವ ತೆಗೆದುಕೊಂಡು | ಶಿರಸ್ಸಿ 
ನಲ್ಲಿ ಧರಿಸಿ | ಊಟಕ್ಕೆ ಕುಳಿತುಕೊಂಬ ಶಾವಿನಲ್ಲಿ ತೆಕೆಯಕಬ್ಬಿ ಸಕಲ ಭೋಜ್ಯ? 
ಗಳನ್ನು ಚಿನ್ನದ ತಳಿಗೆಯಲ್ಲಿ ಬಡಿಸಿ | ವೊಂದು ತುತ್ತು, ಕಲಸಿಕೊಂಡ ಮೇಲೋ 
ಗರವ ಮತ್ತೊಂದು ತುತ್ತಿಗೆ ಕಲಸಿಕೊಳ್ಳದ ಹಾಗೆ | ಭಕ್ಷಗಳೊಳಗೆ ವೊಂದು ಸಾರಿ 
ತೆಗೆದ [ಮೇಲೆ] ಯೆರಡನೆ ಸಾರಿ ಮುಟ್ಟಿದ ಹಾಗೆ | ಮನುಷ್ಯ ಬೆತ್ತದ ಕೋಲ ಕೈಯಲ್ಲಿ 
ಹಿಡಿದು ಕೊಂಡು | ಪರಾಕಿನಿಂದ ಮುಟ್ಟಿದ ಹೊತ್ತಿಗೆ ಕೈಮೇಲೆ ಬೆತ್ತದ 
ಕೋಲಲ್ಲಿ ಮುಟ್ಟಿ ಬೇಡ ಯೆಂದನಾಗಲಾಗಿ | ಆ ರೀತಿಯಲ್ಲೆ ಮುಟ್ಟಿದೆ | ಆರೋಗ 
ಣೆಯ ಮುಾಡಿದ ಹಿಂದೆ. ಶತಪಥಗಳ ನಡೆದು | ಸಂಕ್ಷೇಪ ರಾಮಾಯಣ ಸಮಾಪ್ತ 
ವಾದ ಮೇಲೆ | ದೊಡ್ಡ ವೋಲಗವಾಗಿ | ಸಕಲವಾದವರೂ ಅರಮನೆಯ ಬಾಗಿಲಲ್ಲಿ 
ಕುಳಿತುಕೊಂಡು ಯಿರಲಾಗಿ | ಗಜಪತಿ ವೋಲಗದ ಶೃಂಗಾರವಾಗಿ | ವೊಂದು 
ಅಂತಸ್ತು ಚಾವಡಿಗೆ ಬಂದು ಕುಳಿತುಕೊಂಡು | ಯೆಪ್ಪತ್ತೆರಡು ವಿನಿಯೋಗದವರನ್ನು 
ಕರೆಯ ಕಳುಹಿ ಆವರನರ ಉಚಿತ ಸ್ಥಳಗಳಲ್ಲಿ | ಕುಳ್ಳಿರ ಹೇಳಿ ನಿಯಮಿಸಿ | 
ಸೋಡಶ ಪಾತ್ರಗಳೊಳಗೂ | ಪರೆಸ್ಪಳದ ನಿಯೋಗಿಗಳೊಳಗೂ | ಸಂಭಾಷಣೆಯ 
ಮಾಡಲಾಗಿ | ನಿಜಾಮಶಾಹರವರ |. ನೀಲಾದ್ರಿ ಪಂಡಿತರು | ಯೆ:ದುಲಶಾಹ | 
ಕುತುಬನ ಮಲುಕನವರೆ ಕಾಗದಗಳು | ಕರ್ನಾಟಕಾಧೀಶ್ವರರ ಕಾರ್ಯ ಮುಖಕ್ಕೆ 
ನಡೆವರಾಗಿ |! ಚತುರಂಗ ಬಲವನ್ನು ಬಹಳ ಕೈಕಟ್ಟಿ | ಸರಕದ್ದಿನಲ್ಲಿ ಕಾಣಿಸಿ 
ಕೊಂಬವರಾಗಿ ಯಿದ್ದಾರೆ | ಯೀ ವರೆಗೆ ಉತ್ತರ ದಕ್ಷಿಣದ ದೊರೆಗಳ ಕಾರ್ಯಗಳಿಗು। 
ಹಾನಿ ವೃದ್ಧಿಗಳಿಗು | ಸಹಾಯ ಸಂಪತ್ತಾಗಿ ನಡೆಸಿದಿರಿ | ಬಹುಕಾರ್ಯವಾದರೆ | 
ಯೆಲ್ಲರೂ ಯೇಕ ಗ್ರೀವರಾಗಿ | ಉತ್ತರದಲ್ಲಿ ಅಕುಬರಿಯವರ ಕಾರ್ಯಗಳಿಗೂ 


1ರ 2 ನತಿ ಭಾಗ್ಯ 


ಡಿ 


ರಿರ್ವಹಿಸುವಿರಲ್ಲ | ಯೀಗ ಅಸ್ಸು ಕಾರ್ಯಗಳು ಯೇನು ಯಿದ್ದಾವು | ಸರಹೆದ್ದಿ 
ನಲ್ಲಿ ಸ್ಕೋಮ ಶುದ್ಧಿಯಾಗಿರಲಾಗಿ | ಮಿಂಚಿಬಂದ ಕಾರ್ಯವಾದರೆ | ಅಮದಾ 
ನಗರ ಪರ್ಯಂತರವೂ ಬರುವರು ಯೆಂದು ಘನವಾಗಿ ಬಕೆದು ಕಳುಹಿಸಿದರು | 
ಮನುಷ್ಠ್ಯ ಯತ್ನದಲ್ಲಿ ಅಪಜಯ ಯೆಂದೂ ಯೆಣಿಸಬಾರದು | ಜಯ ನಿಶ್ಶಯ 
ವಾದ ಹೊತ್ತಿಗೆ | ಆ ಸರಸೆದ್ದಿನಲ್ಲಿ ಮೂರು ಬಗೆಯವರು ಮುರಿದು ವೋಡಿದರಾದರೆ] 
ಸೀಮೆಯೆಲ್ಲವೂ ಕೊಳ್ಳೆ ಹೋಗಿ| ನೀವು ಅವಧಿ !ಪಡೆಯುವಿರಿ!। ದೂರದಲ್ಲಿ ವಿಚಾರಿಸಿ 
ಕೊಂಡು | ಅತಿ ಯೆಚ್ಕರದಲ್ಲಿ ನಡೆದು ಕೊಳ್ಳಬೇಕು ಯೆಂದು. ಯೆಂಬುದಕ್ಕೆ 
ಗಜಸತಿ ಅಸ್ಪಕ್ಕೂನೂ ಜಗನ್ನಾಯಕರು ಇದ್ದಾರೆ ಯೆಂದು ಅಂಡುದಕ್ಕೆ ಆ ಮೂರು 
ಬಗೆಯವರು ನಿಯೋಗಿಗಳು | ನಿಮಗೆ ಜಗತ್ನಾಯಕರೂ | ತಮ್ಮ ದೊರೆಗಳಿಗೆ 
ಕರ್ತರೂ ಯಿದ್ದಾರೆಯಲ್ಲ | ಕರ್ನಾಟಕದವರು ಹೊಳೆಯ ದಾಟಬಾರದೆ ತಮ್ಮ 
ಮೂರು ಬಗೆಯವರ ದಲ ಬಲಗಳನ್ನು । ಕೃಷ್ಣಾನದಿಯ ದಾಹ ಯಿರುವ ಹಾಗೆ 
ಕಳುಹುತ್ತೆಯಿದ್ದಾರೆ! ನಿಮ್ಮ ಬಗೆಯ ನಾನುಜಾದು [ನ]ನ್ನು ಸರಹದ್ದಿನಲ್ಲಿ ಬಲವಂತ 
ವಾಗಿ ಯಿರುವ ಹಾಗೆ ಕಟ್ಟಳೆಯಮಾಡಿ ಯೆಂದು ತಿಳುಹಲಾಗಿ | ಗಜಪತಿಯವರು 
ಆ ರೀತಿಯಲ್ಲೆ ಅಮರಿಕೆಯ ಮಾಡುವೆವು ಯೆಂದು | ಕೊಂಡವೀಡು | ವೆನು 
ಕೊಂಡ | ಉದಯಗಿರಿ | ಬೆಬ್ಲಮುಕೊಂಡ | ಕಂದುಕೂರು ! ಮೊದಲಾದ ಸ್ವಳಕ್ಕೆ 
ನಾಮಜಾದು ಕಳುಹಿಸಿದರು | ಷೋಡಶ ಪಾತ್ರರನ್ನು ಅವರವರೆ ದುರ್ಗಗಳಲ್ಲಿ | 
ಅತಿ ಯೆಚ್ಚರಿಕೆ ಯುಂಬಾಗಿ ಯಿರಲಿ ಯೆಂದು ಹೇಳಲಾಗಿ | ಅವರವರ ಸೀಮೆಗಳಿಗೂ 
ಸರಹೆದ್ದಿಗೂ | ರಸ್ತು ಸಾಮಗ್ರಿಯ ಹಾಕಿಸಿದರು | ಮುಕುಂದ ಜಗದೇವನು | 
ಪೋಡಶ ಪಾತ್ರರೂ | ತಾವೂ | ವೊಂದು ದಿನ ಗೋದಾವರಿಯ ಸ್ನಾನಕ್ಕೆ ಹೋಗಿ 
ನದಿಯ ವೊಳಗೆ || ಗಜಪತಿಯವರು | ಸ್ನಾನಮಾಡಿ | ಜಗನ್ನಾಯಕರ ಪೂಜೆಯ 
ಮಾಡಲು | ಹೊತ್ತು ಹನ್ನೆರಡು ಫಳಿಗೆ ಹಿಡಿವುದಾಗಲಾಗಿ | ಸುತ್ತಲು ಅಷ್ಟು 
ಘಳಿಗೆ ದಾರಿ [ಯಲ್ಲಿ] ಮನುಷ್ಯಸಂಚಾರವೂನೂ | ಕೇಳಿ ಬರದ ಹಾಗೆ ವಾಡಿ ಯೆಂದು 
ಪಾತ್ರರ ಕೂಡೆ ಹೇಳಿ ಯಿರುನರಾಗಲಾಗಿ |. ವೊಕ್ಕಲು ಸಕ್ಕಲು | ಆ ಪ್ರಾಂತ್ಯದಲ್ಲಿ 
ಗಲ [ಭೆ1 4 ಮಾಡದ ಹಾಗೆ ಗೋದಾನವರಿಗೆ ಉತ್ತರ ಭಾಗದಲ್ಲಿ ಯೆಂಟು ಕುದುರೆ 
ಯವರು ಗೋಂಡಾರಣ್ಯವಾಗಲಾಗಿ ಆ ದಿಕ್ಕಿನಲ್ಲಿ ಆರಾದರು ಕುದುರೆಯವರು ಬರು 
ವರು ಮೊಗಲರು | ಅವರಿವರು ಯೆಂದು ಅರಿಯರು ಯೆಂದು ಅಡವಿಯ ಮುಖಕ್ಕೆ 
ನಾಲ್ಕು ಕುದುರೆಯವರು | ಗಾವುದ ದಾರಿ, ಸಾಗಿಹೋದರಾಗಲಾಗಿ | ಗೊಂಡೆ 
ಯಿಂದ | ದೊರೆಗಳಿಗೆ ಬೇಹು ಸಂಧಿಸಿ ಗಜಪತಿ ಹದಿನಾರು ಕುದುರೆಯಲ್ಲಿ ನದಿಯ 
ಸ್ನಾನಕ್ಕೆ ಬಂದರು | ಯೀ ಸಮಯದಲ್ಲಿ ಸುತ್ತಿಕೊಂಡು ಹಿಡಿದು ಕೊಳ್ಳೆ ಬೇಕು 


] ಪಡುವಿರಿ 2 ವಿನು 3 ಸಂಚಾರಉಂನ್ನು । ಕೇಳಬಾರದ 4 ಗಲಗು 


೨] 


34 


ಯೆಂದು ನಾಲ್ಕು ಐದು ಸಾವಿರ ಕುದುರೆ ಢಾಳು *ಡಮಾ [ಯಿ] : ಹೊರಿಸಿ ಕೊಂಡು ! 
ಕಳ್ಳ ಮಾರ್ಗದಲ್ಲಿ ಕುದುರೆಯವರು ಬರುವ ರಭಸ ಕೇಳಿ ಸೋಡಶ ಪಾತ್ರರೊಳಗೆ 
ನಾಲ್ವು ಕುಡುರೆಯವರು ಯಿದಿರಾಗಿ ಹೋಗಿ ಜಗಳವ ಕೊಟ್ಟಿ ರಾಗಲಾಗಿ 1 ನಾಲ್ವು 

ಸಾವಿರ ಕುದುರೆಯವರೂ | ನಾಲ್ಕು ಕುದುರೆಯ ಸುತ್ತಿ, ಕೊಳ್ಳ. ಲಾಗಿ ನಾಲ್ಕು ದಿಕ್ಕಿ 
ನಲ್ಲಿ | ನಾಲ್ಕು ಕುದುರೆಯನರು ನಾಲ್ಕು ವಿಧವಾಗಿ ವೋಡಿಸಿ ಯೆರಡು ಕೈಯಾರ 
ಕಡಿಯುತ್ತ ಹೋಗಲಾಗಿ | ತುಂಡು ತುಂಡಾಗಿ ಕುನುರೆಯೂ ರಾವುತರೂ| ಯೆರಡು 
ಸಾವಿರ ಕುದುರೆ ರಾವುತರೂ ಬೀಳಲಾಗಿ! ಆ ಮೇಲೆ | ಮೊಗಲರು ಅಷ್ಟು ಮಂದಿಯೂ 
ವೊತ್ತಟ್ಟಾಗಿ ನಿಲ್ಲಲಾಗಿ | ಯೀ ನಾಲ್ಕು ಕುದುರೆಯವರು ಅಳಿಸಿದರು | ಯೀ 
ವೊಳಗೆ | ಯೆಂಟು ಕುದುರೆಯವರು ಸಾರಿಹೋಗಿ ಯಿದ್ದವರು ಬರಲಿಲ್ಲ | ಯೆರಡು 
ಕುದುರೆಯವರನ್ನು ಅಲ್ಲಿಯೆ ಯಿರಿಸಿ ಆರು ಕುದುರೆಯವರು ಬಂದರಾಗಲಾಗಿ | ಆ 
ಆರು ಕುದುರೆಯವರ ಮೇಲೆ ಕಾಣಿಸಿಕೊಳ್ಳಲಾಗಿ | ಅವರು ತಮ್ಮ ಕೈಯಾರೆ 
ಕಡಿದು ಬೇಸತ್ತಂಥವರಾಗಿ | ಮೊದಲ ಸಾಲ್ವು ಕುದುರೆಯವರು ತಾವೂ ಕೂಡ 
ಹತ್ತು, ಕುದುರೆಯವರಾಗಿ |ನದಿ ಸಮೀಪದಲ್ಲಿ ಯಿದ್ದ ಕುದುರೆಗಳನ್ನು ಕೂಡ ಹನ್ನೆರಡು 
ಕುದುರೆಯವರನ್ನೂ | ಜಾವಹೊತ್ತು ಜಗಳವ ಮಾಡಿ | ಮೊಗಲರು ಬಹ [ಳ] 
ಧ್ವನಿಯನ್ನು | ಅರ್ಭಟವನ್ನು ಮಾಡಿ | ಡಮನಾನ ಟಾಕಿಸಲಾಗಿ (?) ಗೋದಾವರಿ 
ಯಲ್ಲಿ | ಯಿದ್ದ ಗಜಪತಿಯವರು | ಷೋಡಶ ಪಾತ್ರರಳೊಳಗೆ ನಾಲ್ದು ಕುದುರೆ 
ಯವರನ್ನು ಕೇಳಿ | ತಮ್ಮ ಕುದುರೆಯವರನ್ನು ತೆಗೆದು ಬರಹೇಳಿ | ಹನ್ನೆರಡು 
ಕುದುರೆಯವರು | ನದಿಯ ವೊಳಗಿಂದ ತೆಗೆದು ಬಂದರು | ಅದು ಕಾರಣ ಯೆರಚಡು 
ಮೂರು ಸಾವಿರ ಕುದುರೆಯವರು ಬೆಂಬಳಿಯಾಗಿ ಬರಲಾಗಿ | ಗಜಪತಿಯವರು 
ಕುದುರೆ ಮೇಲಣ ದೃಷ್ಟಿಯಿಂದ | ಜಗನ್ನಾಯಕರ ಯತ್ತುವುದ ಮರೆತು | ಕುದುರೆಯ 
ಮೇಲೆ ಕುಳಿತುಕೊಂಡು ಹೊಳೆಯದಾಟಓ ಕೆಲವುದೂರ ಬಂದರು | ಅಷ್ಟರೊಳಗೆ 
ಆ ಕುದುರೆಯವರು ಉತ್ತರದ ತಡಿಗೆ ಬಂದು | ಕುದುರೆಗಳಿಗೆ ನೀರ ಪ್ಯೂಚ್ಛವಾ 
ನದಿಯಲ್ಲಿ ವೋಡಿಯಾಡುತ, ಯಿದ್ದರು | ಅವರ ನೋಡಿ ದೇವ ಪೂಜೆಯ ಪೆಟಓಗೆಯ 
ವೊಳಗೆ ಸ್ವಾಮಿಯವರ ತೆಗೆದುಕೊಳ್ಳದೆ ಬರಿಯ ಪೆಟ್ಟಿ ಗೆಯ ತೆಗೆದು ಬ 
ಬಂದರು ಯೇದು | ಅಲ್ಲಿ ನಿಂತುಕೊಳ್ಳ ಲಾಗಿ ಯೀ ಕಡೆಯ ನಾಲ್ಕು. ಕುದುರೆಯ 

ವೊಳಗೆ ವೊಬ್ಬ ಪಾತ್ರನು ತಾನು ವೋಡಿಕೋಗಿ ಜಗನ್ನಾಯಕರ ತೆಗೆದುಕೊಂಡು 
ಬಹ ಯೆಂದು ಹೊಳೆಗೆ ಹೋಗಿ | ಜೀವ ಪೂಜೆಯ ಮಾಡಿದ ತಿಟ್ಟಿನ ದಿಕ್ಕಿನಲ್ಲ 
ಯಿಳಿದು | ಜಗನ್ನಾಯಕರ ಯೆತ್ತಿಕೊಂಡು ಬರಲಾಗಿ | ಕಂಡು ಕುಮಕೆಯವರು 


1 ಡನಮಃಾವಿಃ 


35 


ರಾವುತರು ಬೆನ್ನಹತ್ತಲಾಗಿ | ಅವರನ್ನು ಕಡಿದು ಹೊಳೆಯ ದಾಔಓ ಬಂದನು |ಗಜ 
ಪತಿರಾಯರವರು ಯಿಂದು ಯೆದ್ದ ಹೊತ್ತು ಯೆಂಥದೂ | ವ್ಯರ್ಥ ಕಲಹವಾಯಿತು 
ಯೆಂದು | ಜಗಳವ ಮಾಡುವವರು ತಮ್ಮತಶೂಡೆ ಅರಿಕೆಯ ಮಾಡದೆ ಜಗಳವ ಮಾಡಿ 
ಬಹುಮಂದಿಯ | ನೋಯಿಸಿದರು ಯೆಂದು | ಆ ಹನ್ನೆರಡು ಕುದುರೆಯವರಿಗೂ। 
ಜಗನ್ನಾಥರ ತಂದ ಕುದುರೆಯವರಿಗೂ | ಉಡುಗೊರೆಯನ್ನು ಕೊಟ್ಟರು | ಕಡಮೆ 
ಮೂರು ಕ:ದುರೆಯವರು ತಮಗೆ ಜಗಳ ಸಿಕ್ಕದೆ ಹೋಯಿತು ಯೆಂದು ವಿಚಾರದಿಂದ 
ಬರುತ್ತಿರಲಾಗಿ | ಅದರೊಳಗೆ ವೊಬ್ಬ ಪಾತ್ರನು ಗಜಪತಿಯ ಮುಂದುಗಡೆಯಲ್ಲಿ 
ವೊಂದು ಮರದ ನೆಳಲು ಬರುವಾಗ ಕುದುರೆಯ ಮೇಲೆ ಹೋಗುವ ರಾವುತಗೆ ಅಡ್ಡ 
ಲಾಗಿ ಯಿತ್ತಾಗಲಾಗಿ ಆ ಮರನ ಕೊಂಬೆಯನ್ನು ತನ್ನ ಹಸ್ತಕ'ದಿಂದ ಕಡಿದು 
ಹಾಕಿದನು | ಗಜಪತಿಯನತು ನೋಡಿ ಸಂತೋಷವ ಮಾಡಿ | ಆ ಪಾತ್ರಸನಿಗೆ 
ಉಡುಗೊರೆಯನ್ನು ಕೊಟ್ಟಿರು | ಕಡಮೆಯ ಯೆರಡು ಕುದುರೆಯನರು ಬರುವಾಗ 
ಮಧ್ಯದಲ್ಲಿ ಯೆರಡಾಳು ಉದ್ದಕ್ಕೆ ವೊಂದು ಹುಣುಸೆ ಕೊಂಬೆ ಅಡ್ಡಲಾಗಿ ಯಿರಲಾಗಿ 
ತನ್ನ ಕುದುರೆಯನ್ನು | ಕಾಲಾಡಿ ಹುಲ್ಲೆಯ ಹಾಗೆ ನೆಗೆದು | ಆ ಕ್ಷಣದಲ್ಲೆ 
ಹುಣುಸೆ ಮರದ ಕೊಂಬೆ[ಯ] ನ್ನು ಯೆರಡು ಕೈಯಲ್ಲಿ ಹಿಡಿದು | ವೋಡುವ ಕುದುರೆ 
ಯನ್ನು ಯೆರಡು ತೊಡೆಯ ಸಂದಿಯಲ್ಲಿ ಅವುಕಿಕೊಂಡು | ಕುದುರೆಯೂ ಸಹ 
ಅಂತರಿಕ್ಷದಲ್ಲಿ ನೇತಾಡುತ್ತಯಿದ್ದರು | ಆ ವರ್ತಮಾನವ ಗಜಪಶಿ ನೋಡಿ ಆ 
ಸಮೀಪದಲ್ಲಿ | ಹತ್ತಿ [ಯ] ಹೇರುಗಳು ಯಿರಲಾಗಿ | ಯಿಪ್ಪತ್ತು, ಮೂವತ್ತು 
ಹೊರಳಿಸಿಕೊಂಡು ಬಂದು | ಕುದುರೆಯನ್ನು | ರಾವುತ[ನ]ನ್ನೂ ಯಿಳುಹಿಕೊಂಡು| 
ಉಡುಗೊರೆಯನ್ನು ಕೊಟ್ಟರು | ವೊಬ್ಬ ಕುದುರೆಯ ಪಾತ್ರನಿಗೆ ಬಹುಮಾನ ಯಿಲ್ಲದೆ 
ಯಿರಲಾಗಿ | ಗೋದಾವರಿ ಕಟ್ಟು ಕಾಲುವೆ ಆಳು ಉದ್ದದಲ್ಲಿ | ಐವತ್ತು, ಹೆಜ್ಜೆ 
ಅಡ್ಡ ಗಲದಲ್ಲಿ ಅಡ್ಡಲಾಗಿ ಯಿರಲಾಗಿ | ಆ ರಾವುತನು ತನ್ನ ಕುದುರೆಯ ವೋಡಿಸಿ 
ಆ ಕಾಲುವೆಯ ನೆಗೆಯಿಸಲಾಗಿ ನೋಡಿ | ಆತನಿಗೂ ಉಡುಗೊರೆಯ ಕೊಟ್ಟಿ ರು 
ಅದೆಲ್ಲವನ್ನು ನಾವು ಯಿಬ್ಬರು ನೋಡಿದವರಾಗಿ ಪಟ್ಟಿ ಣದ ವೊಳಕ್ಕೆ ಬಂದು ಷೋಡಶ 
ಪಾತ್ರರ ಮನೆಯನ್ನೂ | ಗರುಡಿಯನ್ನೂ | ಸಾಮುಮಾಡುವುದನ್ನೂ ನೋಡಿದೆವು | 
ಆ ಗರುಡಿಯೊಳಗೆ ಸಾಮನ್ನು ದೇವ ಮಾನವರುಗಳು ಮಾಡಲರಿಯರು | ಸೀಮೆ 
ಯಪ್ಪಂಥ ಜಟ್ಟಿಗಳು ಮಾಡುವ ಸಾಮಿನ ಗರುಡಿಗಳ ನೋಡಿ ಯಿರುವೆವು | ಆ ರೀತಿ 
ಯಲ್ಲ |! ಅವರು ಯೆತ್ತುವ " ಸಂಗಡಗಳನ್ನು ನಾಲ್ಕು ಮಂದಿ ಯೆತ್ತಲರಿಯರು | 
ಅಂಥ ಸಂಗಡಗಳನ್ನು ನೆಟ್ಟಿಗೆ ಯೆತ್ತುವದು ಅಲ್ಲ | ಅಡ್ಡಲಾಗಿ ಯೆತ್ತುತ ಯಿದ್ದ 
ಮವೊಂಬತು, ಪಶ್ಚಿಯ :ಕೊಂತವ? ಆಳ ಎತ್ತುಗೈೈ ಉಂಟಾದ ಕೊಂತವ ಯೆತ್ತು 


1 ಮುತ್ತಕ 2 ಗೋಂತನ 


36 


ವುದೂ | ಮೈಮೇಲೆ ದಬ್ಬಿ 'ಕೊಂಬುವುದೂ | ಯಿದಲ್ಲದೆ | ಆ ಕೊಂತ ಗಳಲ್ಲಿ 
ತೊಡೆಗಳ ನೀಡಿಕೊಂಡು | ' ಅಡ್ಡಲಾಗಿ ಹಾಕಿಕೊಂಡು ನೇತಾಡುತ್ತ ಯಿದ್ದರು | 
ಅದಾನ ರೀತಿ ಯೆಂದರೆ! ಜಗಳದಲ್ಲಿ ರಾವುತನನ್ನು ಕಂಕುಳಲ್ಲಿಕ್ಕಿಕೊಂಡು |ಅನನಾಂತ 
(?) ಕೊಂಡು ಹೋಗುವರು | ಆ ರೀತಿ ಆಗುವಹಾಗೆ ಕುದುರಿಯನ್ನೂ ಬಿಡದೆ 
ಹೋರಿಯಾಡಿದರೆ | ಶಕ್ಕವಲ್ಲಯೆಂದು ಬಿಟ್ಟುಹೋಗುವರು | ಬೇರಾ ಮುಸ್ಯೈದ 
ಯರರಿಗೆ | ಯಿರಿತದಲಗಡಿತಾಕುಗಳಿಗೂ ಅಂಜರು! ಅಂಥ ರಾವುತ[ರೆ]ನ್ನು ಕಂಕು 
ಳಲ್ಲಿ ಹಾಕಿಕೊಂಡು ಹೋಗುವರು | : ಆ ಸಮಯದಲ್ಲಿ ತೇಜಿಯ ಬಿಡದೆ | ತೊಡೆ 
ಬಲುಮೆ ಯುಂಟಾಗಿ ಯಿದ್ದುದಕ್ಕೆ ಯೀ ರೀತಿ ಸಾಧಕ ಯೆಂದು ಯೆಂಬರು | 
ರುಮ್ಮಿಯ (?) ರಕ್ತಖಂಡವೊಂದು ಮನುಷ್ಯನ ತಲೆ ಹೊರೆಯುಂಟು | ಆ *ರಕ್ತ! 
ಖಂಡವ ತೆಗೆದುಕೊಂಡು | ನೂರು ಆನೆಗಳ ಕೂಡೆ ಯೇನೂನೂ ಯಿಬ್ಲದ ಹಾಗೆ 
ಕಡಿಯುತ, ಯಿದ್ದಾರೆ | ಆ ಖಂಡದಿಂದ ಹುಣುಸೆಯ ಕಂಬಗಳು ಬಾಳೆಯ ಕಂಬಗಳ 
ಹಾಗೆ | ತುಂಡಾಗಿ ಕಡಿನ ರೀತಿಯಲ್ಲಿ ಕಡಿದು ಹಾಕುವರು | *ಗಡಹಾರೆ*ಗಳು 
ಯೆರಡು ಮೂರು ಗುದಿಯಾಗಿ ನೆಟ್ಟು ಯೆರಡಾಗಿ ಖಂಡಿಸುತ್ತ ಯಿದ್ದಾರೆ | ಲಾಳದ 
ಬಿಲ್ಲೆಗಳನ್ನು ಗೂಡೆ ತುಂಬ ತಂದು ಯಿರಿಸಿದರೆ | ನಾಲ್ಕು : ಬಿಲ್ಲೆಗಳ ವೊಂದಾಗಿ 
ಹಿಡಿದು | ನುರಿ ಯಿಕ್ಕಿ ಹಾಕಿದರೆ | ಕಮ್ಮಾರರು ತಿರುಗಿ ಬಿಡಿಸಲಾರದೆ ಅಷ್ಟನ್ನೂ 
ಕರಗಿ [ಸಿ] ಬೆಳಗಾಗಿ ಲಾಳವ ಮನಾಡಿ ತಂದಾಕೊಡುತ್ತ ಯಿಹರು | ಅವರು ಸನ್ನೆಯಲ್ಲಿ 
ಹಾಕಿದರು | ಅಲ್ಲಿ [ಯೂ] ಮುರಿದು ಹಾಕುವರು | ಈ ಸೀಮೆಯ ಜಟ್ಟಿಗಳು | 
ಅಲ್ಲಿಗೆ ಬಂದು ನೋಡಿ | ಯೀ ಸಾಧಕ ತಮಗೆ ಅಸಾಧ್ಯ ಯೆಂದು ಬರುವರೂ 
ಯೆಂದು | ಅಲ್ಲಿಯ ಬಲಾಬಲಗಳನ್ನು | ಗಜಪತಿ ಉಡುಗೊರೆ ಉತ್ಸಾಹ ತ್ಯಾಗಗಳ 
ಕೊಡುವಾಗ | ಆನೆ ಕುದುರೆ | ತಾಳಿಚಾಕುಳಿ (?) | ಕುಲಾಯಿ ಕಬಾಯಿ ದಟ್ಟಿ | 
ಅಡಕೆ ಯೆಲೆ. ಕೊಡುವುದಲ್ಲದೆ | ಯೀ ದೇಶದಹಾಗೆ | ಉಡುಗೊರೆ ಅಹಕೆಯೆಲೆ 
ಕೊಟ್ಟು ಕಳುಹುವ ಕಟ್ಟಳೆಯಿಲ್ಲ | ಯೆಂದು ಮತ್ತೂ ಕಂಡ ಕಾರ್ಯ | ಕೇಳಿದ 
ಕಾರ್ಯ | ಆಲೋಚನೆಗಳು ಮುಂತಾಗಿ ಬಿನ್ನಹಂ ಮಾಡಿದುದಕ್ಕೆ ರಾಯರವರು | 
ಅಪ್ಪಾಜಿ ಮೊದಲಾದವರ ಕರೆಯ ಕಳುಹಿಸಿ ಈ ಪರ್ಯಾಯಗಳನ್ನೆಲ್ಲ ಹೇಳಿಸಲಾಗಿ| 
ಅವರು ಬಿನ್ನಹಂ ಮಾಡಿದ್ದು | 


ಗಜಪತಿ ಪುಣ್ಯಶ್ಲೋಕನು | ತುರುಕರ ಹಾಗೆ ಅಲ್ಲ | ದೇವ ಬ್ರಾಹ್ಮಣ[ರಲ್ಲಿ] 
ವಿಶ್ವಾಸ ಉಂಟು | ಅದು ಹೇಗೆ ಯೆಂದರೆ | ಮುಕುಂದ ಜಗದೇವ [ನಿ] ಗೂ | ಶತ್ರು 
ಗಳಾದ ದೊರೆಗಳು | ಜಗನ್ನಾಯಕರ ಪೂಜಿಸುವವರ ವೊಳಗು ಮಾಡಿಕೊಂಡು 
ನಿತ್ಯಕೃತ್ಯವೂ | ಜಗನ್ನಾಯಕರ ಸೇವಿಸಿ | ತೀರ್ಥವ ತೆಗೆದುಕೊಳ್ಳ ಲಾಗಿ | ಆ 


1 ನುತ್ತ 2 ಗಡ್ಕಕಾರಿ 


3 


ತೀರ್ಥದಲ್ಲಿ `ವತ್ಸನಾಭಿಯ ಕಲಸಿಕೊಡು ಯೆಂದು ನೇಮಕವ ಮಾಡಲಾಗಿ | ಆ 
ದ್ರೋಹಿ | ಅದಕ್ಕೆ ಪೊಳಗಾಗಿ ಸ್ವಾಮಿಯ : ತೀರ್ಥದಲ್ಲಿ ವತ್ಸನಾಭಿಯ ಕಲಸಿ | 
ಸ್ವಾಮಿಯ ಸನ್ನಿದಿಯಲ್ಲಿ ಗಜನತಿಯವರಿಗೆ ಕೊಡಲಾಗಿ! ಆ ಪೂಜಾರಿಯ ಕ್ಸ ನಡುಗಿ 
ಸಾಗಿತು | ಆಗ ಗಜನತಿಯವರು ಕೈಯಿ ಯೇಕೆ ನಡುಗುತಾ, ಯಿಜಿ ಯೆಂದು ಕೇಳ 
ಲಾಗಿ | ಭಯಸ್ಥನಾಗಿಸಿಕೊಳ್ಳು ವುದಕ್ಕೆ ಅಂಜಿ ಯಿದ್ದನಾದ ಕಾರಣ | ಅಂಜಬೇಡ 
ಹೇಳೂ ಯೆನ್ನಲಾಗಿ | ಶತ್ರುಗಳು ಮಾಡಿಸಿದ ಕಾರ್ಯವ ಹೇಳಿದನಾದ ಕಾರಣ | 
ಆ ವಿಷೋದಕವ ತಾ ಯೆಂದು ಕೈಲಿ ಹಿಡಿದುಕೊಂಡು ಸ್ವಾಮಿಯ ಸಕ್ಸಿಧಿಯಲ್ಲಿ | 
ಶ್ಲೋಕಾರ್ಥ | 


«ಜಗದೀಶ್ವರನೆ ದೆಯವಿದ್ದರೆ | ಶತ್ರುವಾದರೂ ಮಿತ್ರನಹನು | ವಿಷವಾದರೂ 
ಪಥ್ಯವಹುದು | ಯೀತ್ತ್ವರನ ದಯವಿಲ್ಲದಿದ್ದರೆ | ಯಿದೆಲ್ಲವೂ ವಿಸರೀತವಹುದು” | 
ಯೆಂದು ಶ್ಲೋಕವ ವೋದಿ | ಆ ತೀರ್ಥನ ತೆಗೆದುಕೊಳ್ಳೆ ಲಾಗಿ | ವಿಷ ಜೀರ್ಣಕ್ಕೆ 
ಬಂತು | ಯಿದು ಲೋಕಪ್ರಸಿದ್ಧ | ಹಾಗೆ ದೈವಜ್ಞರು ಯೆಂದು ಗಜಪತಿಯವರು 
ಗುಣಕಥನಗಳ ಯೆ”ಃಿಸಿವವರಾಗಿ ಬೇಹಿನವರಿಗೆ ಉಡುಗೊರೆಯನ್ನು | ವೆಚ್ಚಕ್ಕೆ 
ಯಿನ್ನೂರು ವರಹವನ್ನೂ ಕೊಟ್ಟು ಆ ದೇಶಗಳಿಗೆ ಹೋಗಿ | ಅಲ್ಲಿಯ ಸುದ್ದಿಗಳನ್ನು 
ತಿಳಿದು ಬಂದು ಹೇಳಿ ಯೆಂದು | ವಾಯುವೇಗಿ ಹನುಮಂತಯ್ಯನನ್ನು | ಮನೋವೇಗಿ 
ಪ್ರರುಷಾಮೃಗಯ್ಯನನ್ನೂ | ಕಳುಹಿಸಿ | ರಾಯರವರು | ಅಪ್ಪಾಜಿಯವರ ಕೂಡೆ! 
ದಿಕ್ಕಿನ ಸುದ್ದಿಗಳ ಕೇಳಿದಿರಿಯಲ್ಲಾ | ಮುಂದೆ ಕದಲಿ ಹೋಗುವ ಕಾರ್ಯಕ್ಕೆ ಆಲೋ 
ಚನೆಯೇನು | ಅಮರದ ದೊರೆ ಮನ್ನೆಯರಿಗೆಲ್ಲರಿಗೂ | ತಲೆಯ ತೊಳೆದುಕೊಂಡು 
ಪಯಣವಾಗಿ ಯಿರಹೇಳಿ | ಅವರವರಿಗೆ | ಉಡುಗೊರೆ | ಅಡಕೆ ಯೆಲೆಗಳ ಕೊಟ್ಟು 
ಯಿದ್ದೆವಾಗಲಾಗಿ | ಆಯತವಾಗಿ ಯಿದ್ದಾರೆ| ದಂಡಯಾತ್ರೆಗೆ ವೊಳ್ಳೆಯ ಮುಹೂರ್ತ 
ದಲ್ಲಿ ಹೋಗುವುದಕ್ಕೂ |1ಪ್ರದೇಶಕ್ಕೂ | ಲಗ್ನವ ಯೇರ್ಪಡಿಸಿ ಹೊರ ಗುಡಾರವ 
ಹಾಕಿಸ ಹೇಳಿ ಅಪ್ಪಣೆಯ ಕಡಲಾಗಿ | ಅಪ್ಪಾಜಿ ರಾಯರ ಕೂಡೆ ತಿಳುಹಿ 


ಕೊಂಡದ್ದು! 


ಶುರುಕಾಣ್ಯದ ಮೇಲೆ. ದಂಡೆತ್ತುವಾಗ | ಬೇಡನಾಯಕರನ್ನು ಕರೆಸಿ | 
ಹದಿನೆಂಟು ಕಂಪಣದವರಿಗೂ | ಅರಮನೆಯನ್ಲಿ ಊಟಕ್ಕೆ ಯಿಕ್ಕಿ ಹರಿವಾಣದ 
ಕುಮಾರರು ಕೂಡಿ | ಕಾರ್ಯಮುಖಕ್ಕೆ ಕದಲಿ ಬರುತ್ತಾ, ಯಿದ್ದೇವೆ | ತುರುಕಾಣ್ಯದ 
ಸೀಮೆಯೊಳಗೆ ಮೊದಲಾಗಿ | ಮೂರುಗಾವುದದೊಳಗಾಗಿ | ದನಕರುವು ಕುದುರೆ 
ಗಳು ಯಿರದ ಹಾಗೆ | *ಯಿವ [ಇ] ರಿಸಿದವರ* ನಡುವಿಗೆ ಹುಯ್ಯಿರಿ ಯೆಂದು। ನಿಡಿದ 


3 ಯಿವಿರಿಸಿದೆನರ 


38 


ಕೊಳ್ಳೆ ಸೂರೆ ನಿಮ್ಮದೂ ಯೆಂದು ಊಟಕ್ಕೆ ಯಿಕ್ಕಿದ ದಿವಸ | ಹದಿನೆಂಟು ಸಾವಿರ 
ಚಿನ್ನದ ತಳಿಗೆಯಲ್ಲಿ ಊಟವ ಮಾಡಿ | ಆ ತಳಿಗೆಯಲ್ಲಿ ಕುವನಾರರೆಲ್ಲರೂ ಕುಳಿತು 
ಟನ ಮಾಡಿ | ಹದಿನೆಂಟಾಗಿ ಕಡಿದು| ಮೊಬ್ಟೊ]ಬ್ಬರು ವೊಂದೊಂದು ತುಣುಕ 
ತೆಗೆದುಕೊಂಡು ಅದೆ ನಿರಸ್ಪಣೆಯಾಗಿ ಶತ್ರುಗಳನ್ನು ಖಂಡಿಸುವರು | ಪೂರ್ವ ಮರಿ 
ಯಾದಿಯಲ್ಲಿ ಊಟಕ್ಕೆ ಯಿಕ್ಕಿಸಿ ಬೇಡ ದೊರೆಗಳ ಮುಂದಾಗಿ ಸರಹದ್ರಿಗೆ ಹೋಗಿ 
ಯೆಂದು ಆ ಬೆಂಬಳಿಯಲ್ಲೇ ಸ್ವಾಮಿಯವರು ಕದಲಿ ಹೋಗಬೇಕು ಯೆಂದು | 
ಬಿನ್ನಹಂ ಮಾಡಲಾಗಿ | ಆ ರೀತಿಯಲ್ಲಿ ಅರಮನೆಯಲ್ಲಿ ಊಟಕ್ಕೆ ಯಿಕ್ಕಿಸಿ | ಉಡು 
ಗೊರೆ ಅಡಕೆ ಯೆಲೆ | ಕೊಟ್ಟು ಕಳುಹಲಾಗಿ | ಅವರು ನಮ್ಮ ಬಲ ಸಹಿತವಾಗಿ 
ಸರಹದ್ದಿಗೆ ಹೋದರಾಗಲಾಗಿ | ಅಸ್ಪಾಜಿಯನರು | ಉಮ್ಮತ್ತೂರು | ಶಿವನ 
ಸಮುದ್ರವ ಸಾಧಿಸಿ | ಶ್ರೀರಂಗಪಟ್ಟಣದ ಮಾರ್ಗವಾಗಿ | ಯಿಕ್ಕೇರಿಗೆ ನಡೆಯ 
ಬೇಕು ಯೆಂದು ಹೊರಗುಡಾರವ ಹಾಕಿಸಿ | ವೊಳ್ಳೆ ಮುಹೂರ್ತದಲ್ಲಿ ಪಟ್ಟ ಣವ 
ಹೊರಡುವುದಕ್ಕೆ ಬ್ರಾಹ್ಮರಿಗೆ ಯಾತ್ರಾವಾನಗಳ ಕೊಟ್ಟು | ಅರಮನೆಯ ಹೊರಟು 
ರಾಜನರಾರ್ಗದಲ್ಲಿ ಬರುವಾಗ ಗರುಡ ದರ್ಶನವನ್ನು | ವಾಯಸ ತಿದ್ದಿ ಕೊಡುವುದನ್ನು 
ಯಿದಿರಾಗಿ ಕನ್ನಿಕಾ ಸಮೂಹವನ್ನೂ | ಭೇರಿ ಶಂಖನಾದ | ಯಿಬ್ಬರು ಬ್ರಾಹ್ಮರು| 
ದಧಿ ಕ್ರೀರ ಫಲಕುಸುಮಗಳನ್ನು | ಪಾವಕನ ಉರಿಯನ್ನು! ಫೆನಕುಂಬ ಜಲಚರ 
ಯುಗಳಗಳನ್ನು | ಮಾಂಸಖಂಡವನ್ನು | ಗಜ ತುರಗ ವೃಷಭ ವೇಶ್ಯಾ ಸ್ತ್ರೀಯ 
ರನ್ನು | ಶುಭ ವಾರ್ತೆಗಳು ಮೊದಲಾದ ಶಕುನಗಳಿಂದ ಹೊರಗುಡಾರಕ್ಕೆ ಬಂದು 
ನಿಂತು | ದೊರೆ ಮನ್ನೆಯರು ರಾವುತ ಮಾವುತರು | ವಿನಿಯೋಗದವರು ಯೆಡ 
ಬಲದವರು ಯೆಲ್ಲರನ್ನು ಕರೆಸಿ ಅವರವರ ಕೂಡೆ ಮಾತನಾಡಿ | ಸ್ಕೋಮ ಸಹಿತ 
ವಾಗಿ | ಬನ್ನಿಯೆಂದು ಅಮರನಾಯಕರ ಕೂಡ | ಅರಮನೆ ಕೈಸಂಬಳದವರ 
ಕೂಡ | ಅಪ್ಪಣೆಕೊಟ್ಟು ವೊಂಬತ್ತು ಸಂಪ್ರತಿಯ ಕರಣಿಕರನ್ನು ಕರೆಯ ಕಳುಹಿಸಿ] 
ಅರಮನೆ ಲೆಕ್ಕ ಪ್ರಕಾರಕ್ಕೆ ಯೆಬ್ಲರನ್ನು ಬರಹೇಳಿ | ಆನೆ ಕುದುರೆ | ರಾವುತ | ರಾಣು 
ವೆ[ಯೆ] ಂಬಂಟು ನಂಟನು ಗಣೆತಿಯ ತೆಗೆದುಕೊಂಡು ಕರ್ನಾಟಕ ಸಿಂಹಾಸನ ಕುಳ 
ಸ್ವತಂತ್ರ ಸ್ವಾಮ್ಯ ಕಾನಲುಗಾರರನ್ನು ಗುಂಪಲವರನ್ನು | ಪಾಳ್ಯಗಾರರನ್ನು | 
ಯೆಲ್ಲರನ್ನು | ಲೆಕ್ಕ ಪ್ರಕಾರಕ್ಕೆ ಬರಹೇಳಿ ನೀವು ಕೂಡ ಬನ್ನಿಯೆಂದು | ಕರಣಿಕರ 
ಕೂಡ | ಅವರನರ ಸ್ಮಾನಪತಿಗಳ ಕೂಡೆ | ವಿನಿಯೋಗ ಪೈಕದವರ ಕೂಡೆ ಅಪ್ಪಣೆ 
ಕೊಟ್ಟು | ದಂಡಯಾತ್ರಿಗೆ | ಜಯಧ್ವನಿ | ಜೇರೀತಾಡನ, ಡಮಾಮಿಯನ್ನು 
ಟೂಕಿಸ ಹೆಳಿ | ಅಲ್ಲಿಂದ ಕದಲಿ ಪಯಣ-ತಿಯಲ್ಲಿ | ಉನ್ಮುತ್ತೂರು ಶಿವನಸಮು 

ದ್ರಕ್ಟೆ ಬಂದು] ಗಂಗರಾಜ ವೊಡೆಯರ ಮೇಲೆ ಸಾರೇ ಮಾಡಿ | ಆ ಸ್ಥಳವ 
ವೊಂದು ದಿನದಲ್ಲಿಯೆ ಸಾಧಿಸಿ | ಅಲ್ಲಿಗೆ ಊಳಿಗದವರ ಯಿರಿಸಿ ಶ್ರೀರಂಗಪಟ್ಟ! ಣದ 
ಕೋಟಿಯ ನೋಡಿ | ಯಿಕ್ಕೇರಿ ಆಗರಕ್ಕೆ ಬಂದು | ಸಂಕುಳನಾಯಕ | 1 


39 


ನಾಯಕರ ಕರೆಸಿ ಸೇನೆಯ ನೋಡಿ | ವಿಜಯಾಪುರದ ಸರಹದ್ದಿನ ಸ್ಥ ಸ್ಥಳಕ್ಕೆ | 
ಲಾಗಿ | ಸರಹದ್ದು ಕೋಟಿಯವರಾದರು | ದುರ್ಗದ ಕೋಟಿಯವರಾದರು | ಸ 

ಗಳ ಬಿಟ್ಟು ಹೋದರಾಗಲಾಗಿ | ಅಲ್ಲಿಂದ | ರಾಚ£ರು | ಮುಡಿಗಲು | ಅ 
ಅದೃಂಕಿ ಸ್ಥ ಸ್ಥಳಗಳ ವೊಂದು ಮೊಂದು ದಿನಕ್ಕೆ ಸಾಧಿಸಿ | ಆಸ ಳಗಳಲ್ಲಿ ತಾಣ್ಯ 
ವಿರಿ. | "ಗೋಲಕೊಂಡೆಯವಕ ಸರಹದ್ದಿನ ಸ್ಥಳಕ್ಕೆ ನಡೆಯಲಾಗಿ | ಅಲ್ಲಿಯ 
ಮೂರುಬಗೆಯ ತುರುಕರನ್ನು ಯೆದಿರಿಸಿ | ಹೊಳೆಯ ದಾಟ | ಜಗಳಕ್ಕೆ ಬಂದು 
ಡೆರಿಜಹಾಕಿ ಪಾಳ ಏದ[ಲ್ಲಿ ಯಿಳಿದರಾಗಲಾಗಿ | ಆವರ್ತಮಾನವ ಬೇಹಿನವರು ಒಂದು 
ತುರುಕರ ಸ ಸರೆಹದ. ದಾಟ | ಲಕ್ಷ ಕುದುರೆಯಿಂದ | ಸಾವಿರ ಆನೆಯಿಂದ | ಕೃಷ್ಣ 
ವೇಣಿಯ ದಾಟ | ಬಂದು ಪಾಳ್ಯದಲ್ಲಿಸಳಿದರು ಯೆಂದು | ಅವರವರ ಗ್‌ 
ಗಳನ್ನು | ಅವರಿರುವ ಉಧ್ಭ್ಛ ತ್ಯ ಗಳನ್ನು | ಅವರ ಸೀಮೆಯೊಳಗೆ ನಮ್ಮ ಬಗೆಯವರು 
ವೊಳಹೊಕ್ಕು ಹೋಗಿ | ೀಮೆಯಾದ್ಯಂತ |: ಮೂರುಗಾವುದ*ವಪಕಾರ*ವ 
ಮಾಡಿ ಹೋಗುತ್ತಾ ಯಿದ್ದಾರೆ ದುರ್ಗದಲ್ಲಿ ಯಿದ್ದವರು ಜತನವಾಗಿ ಯಿದ್ದಾರೆ 
ಯೆಂದು ಬಿನ್ನಹಂ ಮಾಡಲಾಗಿ | ರಾಯರವರು ಕೇಳಿ;| ತುರುಕರು | ಯಿದಿರಾಗಿ 
ಬಂದು ಯಿಳಿದು ಕೊಂಬುದಾಯಿತೆ ಯೆಂದು ಆಗ್ರಹಿಸಿ | ಅಮರನಾಯಕರ ವೊಳಗೆ 
ಪೆಮ್ಮಸಾನಿ ಲಿಂಗನಾಯಕನ ತುರುಕ ಕಾರ್ಯ ವೆಂಬುದೆಷ್ಟು ಯಿದ್ದಿತು ಯೆಂದು 
ಕರೆಯ ಕಳುಹಿಸಿ। ತುರುಕರು ಕೃಷ್ಣ್ಣವೇಣಿಯ ದಾಓ ಬಂದು ಡೆರಿಜವ ಹಾಕಿ ಪಾಳ್ಯವ 
ಯಿಳಿದರಂತೆ | ಯಿದಕ್ಕೆ ಹೇಗೆ ನಡೆಯಬೇಕು ಯೆಂದು ಕೇಳಿದುದಕ್ಕೆ | ರಾಮಲಿಂಗ 
ನಾಯಕ | ತುರುಕ ಕಾರ್ಯವೆಂಬುದೆಷ್ಟು ಯಿದ್ದಿತು | ಡೆರಿಜ ಹೆಗ್ಗಗಳ ಕೊಯ್ದು 
ಗುಡಾರವ ದಬ್ಬಿ ಸುತ್ತ ಯಿದೆ ಸೇನೆ | ಆವಾಗ ಡೆರಿಜ *ಬೀಳುತ ಶ್ರಯಿದೆಯೋ | ಆಗ 
ಭೇರಿ ತಾಡನವ ' ಜೂಡಿಸಿ ಸ್ವಾಮಿಯವರು ನಡೆದರೆ | ತುರುಕಠು ದಿಕ್ಟು ದಿಕ್ಕಿಗೆ 
ವೋಡಿ | ಮೂರುಬಗೆ ದೊರೆಗಳೂ | ಯಥಾ ಯಥವಾಗಿ ತಮ್ಮ ತಮ್ಮ ಸ್ಥಳಕ್ಕೆ 
ಹೋದಾರು 8ಕ್ಷಿಸ್ರ* ಕಾಲದಲ್ಲಿ ಹಸಿವು ತೃ ತೃಷೆ ತಾಳಿ ಅವರೇನು ನಂತ |. ಯಂದು 
ಬಿನ್ನಹಂ ಮಾಡಿ | ತನಗೆ ಅನ್ಪಣೆ ಕೊಡಿ ಯೆನ್ನಲಾಗಿ | ರಾಯರಪರು ಬಹಳ 
ಸಂತೋಷ ಬಿದ್ದು| ರಾಮರ ಓಳಗೆ ವೀಳ್ಯವ ಕೊಟ್ಟು ಕಳುಹಿಸಲಾಗಿ ರಾಮ 
ಲಿಂಗನಾಯಕನು । ತನ್ನ ಬ[ಳಿ]ಗೆ ತಮ್ಮ ದೊರೆತನದವರೆಲ್ಲರನ್ನು ಕರೆಸಿಕೊಂಡು | 
ತಮ್ಮ ಸೊ ತಮಕ್ಕೆಲ್ಲಕ್ಕು ಯಿಷ್ಟು ದಿವಸ ವೂ ರಾಯಉಂಬಳಿಯ ಊಟವ ಮಾಾಡಿ 
ಬದುಕಿದೆವು | ಯೀಗ ಆಳಿದವರಿಗೆ ಆರ್ಯ ಉಂಟಾಗಿ | ಆಣಿ ಮೊನೆಗೆ | ಯಿದಿರಾದ 
ವರೆ ಮೇಲೆ ನಡೆಯೆಂದು| ಬಹುಮಾನವಾಗಿ ವೀಳ್ಯವ ಕೊಟ್ಟು ಕಳುಹಿಸಲಾಗಿ 
ಬಂದೆನು | ಆ ಬಹುವತಾನ ನಿಮ್ಮದು | ನಿಮ್ಮಿಂದ | ಟೊ ನ ವಾಸಿ [ಯೂ] | ಅಭಿ 


1 ದಿ 2 ನಕಪಾರ ತಿ ಸ್ರಿಸ್ಕ 


40 


ಮಾಫವೂ | ಮುಂದಕ್ಕೆ ತಮ್ಮ ಕುಲದವರಿಗೆ ಬದುಕೂ | ಸ್ವರ್ಗಾದಿಭೋಗವೂ 
ಉಂಟಾಗಿ ನಡೆದುಕೊಂಬುದಕ್ಕೆ ಯಿದು ಸಮಯ]ತನ್ನ ಸಂಗಡ ಬಾಹೆವರೆಲ್ಲರು ನಡೆ 
ಯಿರಿ ಯೆಂದು ಮೊದಲು ತಾನೆ ನಡೆಯಲಾಗಿ ಆತ ಸಂತರಿಸಿದ ಅರುವತು, ಸಾವಿರ 
ಗಡೆ (?) ಯವಕೊಳಗೆ ಆರುಸಾವಿರ ಗದೆಯನರು ರಣಕ್ಕೆ :ಮದುವಳಿಗ*ರಾಗಿ ಲ್ಲಿ 
[ಯೆ] ಅಸೆಪಾಸೆಯನ್ನು ಬಿಟ್ಟು | ಅನಿಮಿಷ ದೃಷ್ಟಿಯಿಂದ ರಾಮಲಿಂಗನಾಯಕನ 
ಸಂಗಡ ನದೆಯಲಾಗಿ | ತುರುಕರು ಯೀ ವಾರ್ತೆಯ ಕೇಳಿ | ಡೆರಿಜುಬೀಳಲಿ | ಭೇಶಿ 
ಸಹಿತವಾದ ಬಿಚ್ಛುಗತ್ತಿಯ ರಾವುತರು ಯೆರಡು ಸಾವಿರಕ್ಕೂ | ಅವರ ಸುತ್ತ 
ತುಂಬ ಮುಸೈದೆ ಕುದುರೆಗಳ | ಆರು ಸಾವಿರಕ್ಕೂ | ಅವರ ಬಳಸಿಯಿರುವ ಮದ್ದಾನೆ 
ಸಾವಿರಕ್ಕೂ ಯೀ ರೀತಿಯಲ್ಲಿ ಡೆರಿಜಿನ ಬಳಿಯಲ್ಲಿ ಯಿರಿಸಿ | ಆ ಮೂರು ಬಗೆ ತುರು 
ಕರು ತಮ್ಮ ಪಾಳ್ಯದೊಳ![ಗೆ ಆ]'ಯತರಾಗಿ ಯಿರಲಾಗಿ। ರಾಮಲಿಂಗನಾಯಕನು! 
ಕುದುರೆಯ ಯಿಳಿದು । ತನ್ನ ನೋಡಿಕೊಂಡು ನಡೆ[ಯಿರಿ] ಯಂದು ಆನೆ ಮೇಲೆ 
ನಡೆದು ಮದ್ದಾನೆಗಳ ತುಂಡುಗಳಾಗಿ ಕಡಿದು ಮನಾವುತರನ್ನು ತಿನಿಯಲಾಗಿ | 
ಆನೆಗಳ ಬಾರಿ ತೊಲಗಿತು | ಆ ದಿಕ್ಕಿನಲ್ಲಿ ಸಾವಿರಕ್ಕೆ ಬಿತ್ತು ಕುದುರಿಯ ಬಾರಿಯ 
ಮೇಲೆ. ನಡೆಯಲಂಗಿ | ಕುದುರೆಗಳ ಕುರು*ಬಿ*ಟ್ಟಿ ಗಳಿಂದ ನೋಯಿಸಲಾಗಿ 
ಕುದುರೆಗಳ ಬಾರಿ | ಹಿಂಡು ಮುಂದಾಗಿ ಸಾವಿರಕ್ಕೆ ಬಿತ್ತು | ಕೈಸಂಬಳದ ಬಿಚ್ಚು 
ಗತ್ರಿ, ರಾವುತರ ಮೇಲೆ ಜಗಳವೆ ಮಾಡಲಾಗಿ ಸಮಾನವಾಗಿ ನಾಲ್ವು ಸಾವಿರಕ್ಕೆ 
ಯೆರಡು ಸಾವಿರಕ್ಕೆ ಬಿತ್ತ, | ಅಷ್ಟರಲ್ಲಿ ಡೆರಿಜ ಹೆಗ್ಗಗಳ ಬೀಳಹಾಕಿದಾಕ್ಷಣದಲೆ 
ಕೃಷ್ಣರಾಯರು ಭೇರಿತಾಡನವ ಮಾಡಿಸಿ ಮದ್ದಾನೆಯ ಹತ್ತಿಕೊಂಡು | ಉಭಯ 
ಚಿಹ್ನೆ ಮಕರ ರೆಕ್ಕೆಯಿಂದ ನೂರು ಘಟ ಆನೆಯೂ | ನಾಲ್ವತ್ತು ಸಾವಿರ ಕುದುರೆ 
ಯೂ | ಅಯ್ದು ಲಕ್ಷ ಕಾಲ್ಬಲವೂ ಸಹ ನಡೆದರು | ಆ ಕ್ಷಣದಲ್ಲೆ ಕೃಷ್ಣವೇಣಿ 
ಯೆರಡು ದಡ ತುಂಬಿ ಹೊಳೆ ಬಿರುಸಾಗಿತು, | ಜಗಳಮುಖಕ್ಕೆ ಆನೆಯ ಮೊನೆ 
ಮಾಡಿದರೆ *ಕ್ಷಿಸ್ರ* ಕಾಲದಲ್ಲಿ ಬಿಸಲಲ್ಲಿ ಪೆಟ್ಟು ಬಿದ್ದು ಕಂಗೆಟ್ಟು ನೀರಿಗೆ ಆನೆಗಳು 
ಮುಖವಾಗಲಾಗಿ ತಣ್ಣನೆ ಗಾಳಿಯೆತ್ತಿ ಕಾಲುಮೀರಿ ಕೃಷ್ಣವೇಣಿಯೊಳಗೆ ಹೋಗಿ 
ಬಿದ್ದವು | ಕುದುರೆಗಳೂ ರಾವುತರೂ ಹೊಳೆ ನೀರಿಗೆ ಬಿದ್ದರು | *ಯಿದ್ದಲ್ಲೆ *ಯಿದ್ದಕೆ 
ಕಾರ್ಯವಲ್ಲ ಯೆಂದು ಆನೆಯ ಸಂಗಡಲೆ ತಿರುಗಿದರು | ಮೊದಲ ದೊರೆಗಳು | 
ಮೂವರು ತುರುಕರು | ದೈವಿಕವಾಗಿ ಹಿಂದುಗಡೆಯಲ್ಲಿ ಹೊಳೆ ಬಂದು ಯಿದೆ | 
ಯಿಲ್ಲಿ ಪಾಳ್ಯವಿಳಿದು ಜಗಳವ ಕೊಟ್ಟಿ ವೆಂದರೆ | ರೆಸ್ತು ಸಾಮಗ್ರಿಯು ನಡೆಯವು 
ಯೆಂದು | ನಿಯೋಗಿಗಳ ಕೂಡೆ ಆಲೋಚನೆಯನ್ನು ಮಾಡಿದರೆ | ಅವರು ಯೆಲ್ಲ 
ವಕ್ಳೂ ಹೊಳೆಯ ದಾದಿ್‌ಯಾದಲ್ಲಿ್‌ ತಿಂತರೆ ಸರಿಬಂದ ಹಾಗೆ ನಡೆದುಕೊಂಬಾ 


1424 2ಬೆ3ಸ್ಪಿಪ್ರ 4 ಯೀದಲೆ 5 ಅದೆಯಲ್ಲಿ 


ಯೆಂದು | ಸೀಮೆಗೆ ತಿರುಗಲಾಗಿ ಯೆಲ್ಲರೂ ಹೊಳೆಯ ತುಂಬು ಬಂತು | ರಾಯರೆ 
ವರು ಬೆಂಬಳಿಯಿಂದ ನಡೆದು ಜಗಳವ ಮಾಡಲಾಗಿ | ಯೆಬ್ಲರೂ ಹೊಳ್ಳೆಯ]ಲಿ 
ಬಿದ್ದರಾಗಲೂಗಿ | ಯೆರಡು ಪಾಲು ಹೊಳೆ [ಯ] ಲಿ ಹೋದರು | ವೊಂದು ಪಾಲು 
ದಕ್ಷಿಣದಲ್ಲಿ ಗಟ್ಟಿ ದಲ್ಲಿ: ನಿಂತರು | ಆನೆಯೆಲ್ಲವೂ ನೀರಬಿಟ್ಟು ಹೊರಡಲಿಲ್ಲವಾಗ 
ಲಾಗಿ | ಮಾವುತರು ಯಿಳಿದು ಹೋದರು | ಆಮೇಲೆ ಮೂರು ಬಗೆಯ ತುರುಕರೂ 
ವೋಡೆಯ ಮೇಲೆ ಹೊಳೆಯ ದಾಟ | ಆಲೋಚನೆ ಪರರಾಗಿ ಯೀ ಸಮಯದಲ್ಲಿ 
ನಿಲ್ಲುವುದು ಕಾರ್ಯಗತಿಯಲ್ಲ| ತಮ್ಮ ಸ್ಥಳಕ್ಕೆ ಹತ ಶೇಷರನ್ನು ಕೂಡಿಕೊಂಡು 
*ಗ3ಟ್ಟಿ ಹತ್ತಿದ ಆನೆಗಳು ಕೂಡಿ | ವಿಜಯಾಪುರ | ಅಮದಾನಗರೆ | ಗೋಲ 
ಕೊಂಡೆ ಸ್ನ ಕಳಕ್ಕೆ ಹೋದರು ಆಗಲಾಗಿ | ರಾಯರವರು ಕೃಷ್ಣಾ ನದಿಯ ತಡಿಗೆ ಬಂದು 
ನಿತು | ಆ ಮೂರು ಬಗೆಯವರ ಆನೆ ಕುದುರೆಯನು ಅರಮನೆಯಲ್ಲಿ ಕಹ್ಬಿ ಯೆಂದು 
ಅಪ್ಪಾಜಿ ಮೊದಲಾದ ನಿಯೋಗಿಗಳ ಕೂಡೆ | ಅಲ್ಲಸಾನಿ ಸೆದ್ದಿರಾಜ ಮುಕ್ಕು 
ತಿಮ್ಮುಯ್ಯ ಮೊದಲಾದ ಕವೀಶ್ರ್ವರರ ದಿಕ್ಕ ನೋಡಿ ಯಿಂದಿನ ಜಯ ಹೇಗೆ ಯೆಂದು 
ಕೇಳಿದುದಕ್ಕೆ ಮುಕ್ಕು ತಿಮ್ಮಯ್ಯ ಹೇಳಿದ ಪದ್ಯ* 


ಕೃಷ್ಣರಾಯ ನಿನ್ನ ಹೆಸರ ಹೊಳೆ | ತುರುಕರ ವೋಡಿಸಲಾಗಿ | ಆನೆಗಳು 
೨ಿಕರಿಸರಾಜವರದನು ಬಂದನು ರ ತಿರುಗಿ ಹೋದವು ಯೆಂದು | : ಕೊಂಡ 
ಮರಸರು | ಮುಕ್ಕು ತಿಮ್ಮಯ್ಯ | ಅಲ್ಲಸಾನಿ ಪೆದ್ದಯ ್ಯ ಮಾಡಯ್ಯನವರೆ ಮಲ್ಲಯ್ಯ 
ಮೊದಲಾದವರು ಬಿನ್ನ ಜ್ಯ ಡಿಕ | ಅಸ್ಸಾ ಜಿ ಕೆ ಅಯ್ಯಪ್ಪರಸರು | ಕೊಂಡ 
ಮರೆಸರು | ಅನೇಕ *ಸ್ಕೋಶ್ರ* ವನ್ನು ೆೊವುತಕ್ಕೆ 1 ಕ ಸಷ್ಣವೇಣಿ ಯೀ 
ಸಮಯದಲ್ಲಿ ತುಂಬು ಹೊಳೆಯಾಗಿ ಬಂದುದರಿಂದ | ಮ್ಲೇಚ್ಛರು ಅಪಜಯವಾಗಿ 
ನಿಲಲರಿಯಜಿ ಹೋದಹಾಗೆ ಆಯಿತು ಹೊಳೆ ಕಾಲುನಡೆಯಾದರೂ | ಸಂಗಡಲೆ 
ಮುಂದೆ ಕಾರ್ಯಮುಖಕ್ಕೆ ನಡೆಯಬೇಕು | ಆಷಾಢ ಶ್ರಾವಣ | ಯೀ ಯೆರಡು 
ತಿಂಗಳ ವೊಳಗೆ ಹೊಳೆಗೆ ದಕ್ಷಿಣವಾಗಿ ಯಿದ್ದ ತುರುಕರ ದುರ್ಗಗಳನ್ನು ಸ್ಥಳಗಳನ್ನು ಸ್ನ 
ಕೈವಶವ ಮನಾಡಿ | ಆಮೇಲೆ ಅಮದಾನಗರ ಪರಿಯಂತರವೂ ಹೋಗಿ ಬರೆಬೇ ಕೆಂದತಿ 
ಬಿನ್ನಹಂ ವನಾಡಿದುದಕ್ಕೆ ಕೃಷ್ಣ ರಾಯರು | ನೀವು ಹೇಳಿದ್ದು ಕಾರ್ಯಗತಿಯಹುದು | 
ಮೊದಲಾಗಿ ಹೊಳೆಯ 'ಜಾಟ "ತುರುಕರ ರಾಜ್ಯದ ವೊಳಕ್ಕೈ "ಹೋದರೆಗೆ ಜಪತಿಯವರ 
ಸೀಮೆಯಲ್ಲಿ ಯಿದ್ದ | ಉದಯಗಿರಿ | ಕಂದಕೂರು | ಕೊಂಡವೀಡು | ವಿರಿಕೊಂಡೆ | 
ಬೆಲ್ಲಕೊಂಡೆ | ನಾಗಾರ್ಜುನ ಕೊಂಡೆ ಮೊದಲಾದ ದುರ್ಗದಲ್ಲಿ ಯಿದ್ದವರು ರಸ್ತು 


1 ಗಟ್ಟನಲ್ಲಿ 2 « 3 ಕವಿ 4ಸ್ತೊತ್ಕ 
*ಪದ್ಯದ ಉಲ್ಲೇಖನಿಲ್ಲ 
6] 


4) 


ಸಾಮಗ್ರಿಯ ಬಾರೆದ ಹಾಗೆ ಮಾರ್ಗ ನಡೆಯದ ಹಾಸು *ಕಟ್ಟುವರು'| ಹಾಗಾಗದೆ 
ಹಾಗೆ ಮೊದಲ ಹಾಗೆ ಆ ಸ್ಥಳಗಳ ಸಾಧಿಸಿ | ದುರ್ಗಗಳಿಗೆ ನಮ್ಮ ಬಗೆ ಶಾಣ್ಯವಿರಿ 
ಸಿದರೆ ರಸ್ತು ಸಾಮಗ್ರಿಯ ನಡವುದೂ ಯೆಂದು ಅಪ್ಪಣೆ ಕೊಟ್ಟರಾಗಲಾಗಿ | ಹತ್ತಿ 
ರಿದ್ದ| ಹಿರಿಯರು | ಕೆರಿಯರು | ಕಾರ್ಯವಾಗಿ ಯೆಣಿಸಿ ಮುಂದಕ್ಕೆ ಹೋಗುವ 
ಯತ್ನ ಕಾಣಬೇಕು ಯೆಂದರಾಗಲಾಗಿ | ರಾಯರವರು ರಾವುತ ರಾಣುವೆ ದೊರೆ 
ಮನ್ನೆಯರೆಲ್ಲರಿಗೂ ಪಯಣವನ ಹೇಳಿಸಿ | ಭೇರಿ ಡಮಾಮಿ ಕಹಳೆಗಳವರನ್ನು ಕರೆಸಿ 
ಕೂಚಿಮಾಡಿ ಯೆನ್ನಲಾಗಿ ಅವರು ಭೇರಿಯ ಪೂಜೆ ವನಾಡಿಸಿ ಟೂಕಿಸಿದ ಜಯಧ್ವನಿ | 
ಪದ್ಯ* 

ಯೀ ರೀತಿಯಲ್ಲಿ ಕೂಚಿ ಮಾಡಿ | ಗುತ್ತಿ | ಗಂಡಿಕೋಟ ಮಾರ್ಗವಾಗಿ 
ಉದಯಗಿರಿಗೆ ಒಂದು ಲೆಗ್ಗೆ ಹತ್ತಿ | ದುರ್ಗದೊಳಗೆ ಯಿದ್ದವರು | ತಮ್ಮ ಕೈಲಾ 
ಪಷ್ಟು ಜಗಳವ ವಾಡಿ | ನಿರ್ವಹಿಸಲಾರದೆ ಕವಲ ಕೇಳಲಾಗಿ | ಕೊಡಿಸಿ | 
ಶೌತ್ರವರು ದುರ್ಗವಿಳಿದು ಬಂದಮೇಲೆ | ರಾಯರು ದುರ್ಗವ ಹತ್ತಿನೋಡಿ | ಅಲ್ಲಿ 
ಊಳಿಗದ ಕೆಂಪಣ್ಣನ ಠಾಣ್ಯವಿರಿಸಿ | ಕಂದುಕೂರಿಗೆ ಹೋಗಲಾಗಿ ಭೇರಿಯ ಧ್ವನಿಯ 
ಕೇಳಿ | ಕೋಟೆಯ ವೊಳಗಣವರು ಹೊರಟು ಹೋದರಾಗಲಾಗಿ ಆ ಸ್ಥಳದಲ್ಲಿ ಠಾಣ್ಯ 
ವಿರಿಸಿ | ಕೊಂಡವೀಡಿಗೆ ಕದಲಿ ಹೋಗುವಾಗ | ಮಾರ್ಗದಲ್ಲಿ ಹೂಡೆಯ(?) 
ದವರು | ಸೇನಾಸಮುದ್ರ ಕದಲಿ ಬಾಹಾಗ | ಧೂಳಿ | ಆಕಾಶವ ಮುಟ್ಟಿತ್ತಾಗ 
ಲಾಗಿ | ಸ್ಥಳಗಳ ಬಿಟ್ಟು ಹೋಗುವವರು | ಕಹಳೆ ಧ್ವನಿಯ ಕೇಳಿ ಪರಸ್ಪ ಕಕ್ಕೆ 
ಹೋಗುವರು ! ಈ ರೀತಿಯಲ್ಲಿ ಕೋಟ(ಟಿ?) ದುರ್ಗಗಳಲ್ಲಿ ಯಿದ್ದವರು ಸ್ಥಳಭ್ರಷ್ಟ 
ರಾಗಿ | ತಮ್ಮ ದೊರೆಗಳಿದ್ದ 3ಶಾ*ವಿಗೆ ಹೋದರು | ಬೇಡರು ಹದಿನೆಂಟು ಮಂದಿ 
ಕಂಪಣದವರು | ಲಕ್ಷ್ಮ ಪಾಯಿದಳವ ಕೂಡಿಕೊಂಡು ಕೊಂಡವೀಡು | ಬೆಲ್ಲಂ 
ಕೊಂಡೆ | ವಿಠಿಕೊಂಡೆ ಮೊದಲಾದ ಸೀಮೆಯಾದ್ಯಂಶವ ಕಪೂರವ ಮಾಡಿದರಾಗ 
ಲಾಗಿ ಸೀಮೆಯೊಳಗುಳ್ಳ, ಪ್ರಜೆಗಳೆಲ್ಲರು ಸೇರತಕ್ಕ್ಯ ದುರ್ಗಗಳನ್ನು ಸೇರಿದರು | 
ಕೊಂಡವೀಡಿಗೆ ಹೋಗಿ ಜಗಳವ ಕೊಡಲಾಗಿ ಚೂಣಿಯ ಬಲದರವರಿಗೆ ಮುರಿದು | 
ಕೆಇಂಡವೀಡನ್ನು ಬಿಟ್ಟು ಹೋದರಾಗಲಾಗಿ | ರಾಯರು ದುರ್ಗವೇರಿ ನೋಡಿ | 
ಸಿದ್ದರಾಜರ ವಶವ ಮಾಡಿ ಕೊಂಡಪಲ್ಲಿಗೆ ಹೋದರಾಗಲಾಗಿ| ದುರ್ಗದೊಳಗಣವರು | 
ತಮ್ಮ ಕೈಲಾದ ಹಾಗೆ ವೊಂದು ದಿನವೆಲ್ಲ ಹೋರಿಯಾಡಿ | ರಾತ್ರಿಯಲ್ಲಿ ದುರ್ಗವ 
ಬಿಟ್ಟು ಹೋಗಲಾಗಿ | ದುರ್ಗವ ಕೊಂಡಯ್ಯನ ಹವಾಲ ಮಾಡಿ । ವಿನಿಕೊಂೆಗೆ 
ನಡೆದು ಜಗಳವ ಮಾಡಲಾಗಿ | ಫಿರಂಗಿ ದನಿಯ ಕೇಳಿ | ವಿನಿಕೊಂಜೆಯವರು 
] ಕಟ್ಟೂರು 2ಧಾ 
*ಸದೃದ ಉಲ್ಲೇಖವಿಲ್ಲ, 


43 


ಬಿಟ್ಟು ಹೋದರು | ಆ ಸ್ಥಳದಲ್ಲಿ ಅಲ್ಲಯ್ಯನವರನಿರಿಸಿ | ' ಅನುದಾನಗಳಕ್ಕೆ ಹೋಗಿ | 
ಚೂಣಿಯವರು ಹೊರಸಾಳ್ಯವನ್ನೆಲ್ಲ ಕಸೂರನ ಮಾಡಲಾಗಿ | ಕೋಟಿಯ ವೊಳ 
ಗಣವರು ಹೊರಟು ಬಂದು ಜಗಳವ ಮಾಡಲಾಗಿ | ರಾವುತ ರಾಣುವೆಯವರು | 
ಕಾಣಿಸಿಕೊಳ್ಳ ಲಾಗಿ | ಯಿದಿರಾದವರ ತೆಗೆದು ಹೋಗಲಾಗಿ | ಅವರ ಬೆನ್ನಹತಿ, 
ಹೋಗದೆ। ಅಲ್ಲಿ ಸಿಂತು ಹೊರಪಾಳ್ಯವನೆಲ್ಲ ಉಳಿಸಿ ಹೆರಳ ಬಿತ್ತಿಸಿ! ಅಲ್ಲಿಂದ ಗಜಪತಿ 
ರಾಜ್ಯಕ್ಕೆ | ನಡೆಯಲಾಗಿ | ಅಪ್ಪಾಜಿ ರಾಯರವರ ಕೂಡೆ ಮೂರುಬಗೆ ತುರುಕರ 
ರಾಜ್ಯವನೆಲ್ಲ ಕಪೂರನ ಮಾಡಿ | ದುರ್ಗಗಳನ್ನು ಸ್ಥಳಗಳನ್ನು | ಗಜಸತಿಯವರ 
ದುರ್ಗಗಳನ್ನು | ಆಕ್ರಮಿಸಿದಹಾಗೆ ಆಯಿತು | ಮುಂದೆ ಕದಲಿಹೋಗುವುದು ಕಾರ್ಯ 
ವಲ್ಲ | ಕಣಿವೆಗಳ ದಾಹಿ ಹೋಗಬೇಕು | ಕಣಿವೆಯಲ್ಲಿ ಯಿದ್ದ ಗಜಪತಿಯ ರಾಜ್ಯ 
ದವರು | ರಸ್ತು ಸಾಮಗ್ರಿಯವ ಬರಲೀಸರು 3ದಳವಹೋಗಲೀಸರು ಯೆಂಬ ಆಲೋ 
ಚನೆಯ ಬಿನ್ನಹಂ ಮಾಡಿದುದಕ್ಕೆ | ರಾಯರನರು ಚಿತ್ತದಲ್ಲಿ ಯೆಣಿಸದೆ ಮುಂದಕ್ಕೆ 
ಕದಲಿ ಹೋಗಬೇಕು ಯೆಂಬ ದೃಷ್ಟಿ ಯಲ್ಲಿ | ಅಸ್ಸಾಜಿ ಬಿನ್ನಹೆಂ ಮಾಡಿದುದಕ್ಕೆ 
ಅಹುದಲ್ಲ ಯೆನ್ನದೆ ಕದಲಿ ಹೋಗಲಾಗಿ | ಕಣಿಪೆಯಲ್ಲಿ ಬೆತ್ತಾಬುಖಾನನೆಂಬು 
ವನು | ಅರುವತ್ತು ಸಾವಿರ ಪಿಂಗಾಡಿಯ ರಾವುತರ. ಕೂಡಿಕೊಂಡು | ಉಭಯ 
ಪಾರ್ಶ್ವದಲ್ಲಿ ನಿಂತು | ಮಾರ್ಗದಲ್ಲಿ ಹೋಹ ರಾವುತ ರಾಣುವೆಯ ಮೇಲಿ ಚಿತ್ತೆ 
ಮಳೆಯಪ್ಪಂದಕ್ಕೆ ಅಂಬುಗಳ ಸುರಿಯಲಾಗಿ | ಫಿಂಶು | ಅಲ್ಲಿ ತಪ್ಪಿಸಿಕೊಂಬವರು | 
ಅಂಬಸಿಗಳಿಗೆ ಯಿದಿರಾಗಿ | ನಿಲುವವರು | ಹಿಂದುಮುಂದಾಗುವವರು | ಅಲ್ಲಲ್ಲಿಯೆ 
ನಿಂತಂಥವರು | ಯೀ ರೀತಿಯಲ್ಲಿ | ಜಗಳವ ಮಾಡುವ ಸಮಯದಲ್ಲಿ | ಕರ್ನಾಟಕದ 
ಕೈಸಂಬಳದ ಕುದುರೆಗಳು ಬೆತ್ತಾಬುಖಾನನನ್ನು | ಹೆಡತಲೆಯ ಪೆಟ್ಟಾಗಿ | ಉಭಯ 
ಪಾರ್ಶ್ವದಲ್ಲೂ ನಿಂತು ಜಗಳವ ಮಾಡಲಾಗಿ | ಅವರಿಗೆ ಕಣಿವೆಗಳಲ್ಲಿ ನಿಲಕೊಡದೆ 
ತೆಗೆದುಹೋದರು | ಅದು ಕಾರಣ ಬೆನ್ನಹತ್ತಿ, ಸಂಗಡ ಹೋಕವರನ್ನು | ದುರ್ಗವ 
ಹೋಗಲೀಸಿ ತಿರುಗಿ ಬಂದು ಆಮೇಲೆ ಬಲವೆಸ್ಸವೂ ವನುಂದಕ್ಕೆ ಕದಲಿ ಹೋದರಾಗ 
ಲಾಗಿ | ಕಣಿವೆಯಲ್ಲಿ ಯಿಪ್ಪತ್ತು ಸಾವಿರಕ್ಕೆ ಠಾಣ್ಯವಿರಿಸಿ | ಪಟ್ಟೂರಿಗೆ ಹೋಗಿ | 
ಸಿಂಹಾದ್ರಿಯ ಬಳಿಯಲ್ಲಿ ಪಾಳ್ಯವಿಳಿದು ಯಿರಲಾಗಿ | ಯೀ ವರ್ತವತಾನವ ಗಜಪತಿ 
ಕೇಳಿ | ಯೆದುಲಶಾಹ | ಕುತುಬನ ಮಲುಕ | ನಿಜಾಮಶಾಹರವರು ಮುರಿದು 
ವೋಡಿ ಸ್ಥಳಕ್ಕೆ ಬಂದರು | ಮೂರು ದುನ್ನೆದಾರರನ್ನು ವೋಡಿಸಿದಂಥ ಬಲವಂತರಿಗೆ| 
ತಾವು ಯೇಕದೇಶವಾಗಿ | ಹೋರಿಯಾಡುವುದು | ಆವ ರೀತಿಯೆಂದು | ಆಸ್ತಾ 
ಲೋಚನೆಯ ಮಾಡಲಾಗಿ | ಅನರು ಗಜಪಶಿಯ ಕೂಡೆ | ನಮ್ಮ ಸಿಂಹಾಸನಕ್ಕೆ 
ಉಂಟಾದವರು | ಷೋಡಶ ಪಾಶ್ರರು । ಅವರೆ ಭುಜಬಲ ಪರಾಕ್ರಮದಿಂದ । 


1 ಸದಳನ (ಸಬನ?) 


44 


ಕ್ಲೋಣೆನುಂಡಲ ಆಳಿಬಂತು | ಯೀನರೆಗೆ ಯೆಂದುದನ್ನು | ಕರ್ನಾಟಿಕದೆವರು ನಮ್ಮ 
ಸೀಮೆಗೆ ಬಂದವರೆಲ್ಲ | ಜೊತ್ತ್ನ ಗಜಸತಿಯನರು | ತಮ್ಮ ದಿನದಲ್ಲಿ ಸೇತು: ದರ್ಶ 
ನಾರ್ಥವಾಗಿ | ಕಾಳಹಸ್ಮಿಗೆ ಬಂದು. |! ಕುಂಭಕೋಣೆ ಮಾರ್ಗವಾಗಿ | ಸೇತುವಿಗೆ 
ಹೋಗಿ ಬರುವಾಗ | ಸಂಗಡ ಬಂದ ಮ್ಲೇಚ್ಛರು | ಅವರೆ ಸೀಮೆಯೊಳಗುಳ್ಳ | 
ದೇವರುಗಳಿಗೂ | ಕೆಕಿಗಳಿಗೂ | ಹಾನಿಮಾಡಿ ಯಿಹರು | ಅದಲ್ಲದೆ ಅವರೆ ಸೀಮೆ 
ಯೊಳಗೆ | ಕೆಲವು ಸ್ಮಳಗಳನ್ನೂ ಆಕ್ರಮಿಸಿಯಿಹರು | ಅದು ಮನಸ್ಸಿನಲ್ಲಿ ಇರಿಸಿ 
ಕೃಷ್ಣರಾಯರವರು ಕಾರಣಜನರಾದ ಕಾರಣ | ಪಾಡು ತಿರುಗಿಸಿ ಕೊಂಬುದಕ್ಕೋ 
ಸ್ಮರ | ತುರುಕರಾದಂಥಾವರ ಮುರಿ ಹೊಯ್ದು ನಮ್ಮ ಸೀಮೆಗೆ ಬಂದು ಗಿರಿದುರ್ಗ | 
ವನದುರ್ಗ | ಇಜಲದುರ್ಗಗಳ ವರುಷ ಬೆಂಬಳಿಯಲ್ಲಿ ಹೋರಿಯಾಡಿ | ಸಾಧಿಸ 
ಬಾರದ ಸ್ಥಳಗಳ ವೊಂದೊಂದು ದಿವಸಕ್ಕೆ ಸಾಧಿಸಿದರು | ಮಿಕಪ್ಟದ ಕೋಟಿಗಳು 
ಧೂಳಿದರ್ಶನವಾಗಿ ಹೋಗುವಲ್ಲು | ಕೃಷ್ಣೆರಾಯರು ಮನುಷ್ಯ ವ್ಯಕ್ತಿಯಲ್ಲ | ವಿಷ್ಣು 
ಅಂಶ ಯೆಂದುದಕ್ಕೆ ಗಜಸತಿ | ಆ ರೀತಿಯಹುದು| ತಮ್ಮ ಹಿರಿಯರು ಕರ್ನಾಟಕಕ್ಕೆ 
ಅವರೋಧ ಮಾಡಿದುದರಿಂದ ಅವರೂನು ಬಲವಂತವಾಗಿ ನಮ್ಮ ರಾಜ್ಯದ ಮೇಲೆ 
ದಂಡೆತಿ, ಬಂದರು | ಅವರ ಜಯಿಸುವುದಕ್ಕೆ ಜಯೋಪಾಯವ ಕಾಣಬೇಕು | ಅದಕ್ಕೆ 
ಸೋಡಶ ಪಾಕ್ರರನ್ನು ಕರೆಸಲಾಗಿ | ಬಲಭದ್ರ ಪಾತ್ರರು|ದುರ್ಗಾ ಪಾತ್ರರು | ಭೀಮ 
ಪಾತ್ರರು | ಮುಕುಂದ ಪಾತ್ರರು | ಭೀಕರ ಪಾತ್ರರು | ಬೇರ ಪಾತ್ರರು | ರಣರಂಗ 
ಪಾತ್ರರು | ಖಡ್ಗ ಪಾತ್ರರು | ಮುರಾರಿಸಾತ್ರರು| ವಜ್ರಮುಷ್ಟಿ ಪಾತ್ರರು | ತುರಂಗ 
ಕೀನಂತ ಪಾತ್ರರು| ಗಜಾಂಕುಶ ಪಾತ್ರರು| ಅಸಹಾಯ ಪಾತ್ರರು| ಅಶನಿ ಪಾತ್ರರು] 
ಮೃಗೇಂದ್ರ ಪಾತ್ರರು*। ಯೀ ಹದಿನಾರು ಮಂದಿ ಪಾತ್ರರುಗಳು ಕಾಣಿಸಿಕೊಳ್ಳ 
ಲಾಗಿ | ಕುಳಿತುಕೊಳ್ಳಿ ಯೆಂದು। ನೇಮಕವ ವನಾಡಿ | ಅವರ ಕೂಡೆ ಈ ಪರೆಗೆ ನಡೆದ 
ಕಾರ್ಯಂಗಳನ್ನು | ಕೇಳಿದಿರಿಯಲ್ಲ | ಕರ್ನಾಟಕದವರು | ಕಣಿವೆಗಳ | ದುರ್ಗಗಳ 
ದಾಹಿ | ಅಮದಾನಗರಕ್ಕೆ ಬಂದು ಅಲ್ಲಿಂದ ಪೆಟ್ಟಿನೂರು ಸಿಂಹಾದ್ರಿಗೆ ಬಂದು ಪಾಳ್ಯ 
ಯಿಳಿದು ಯಿದ್ದಾರೆ | ಯಿಲ್ಲಿಗೆ ನಾಲ್ಕು ಹರಿದಾರಿಯಲ್ಲಿ ಯಿದ್ದಾರೆ | ನಾಳೆ ನಾಳಿದ್ದು 
ದಾಳಿಮಾರ್ಗವಾಗಿ ಕುದುರೆ ರಾವುತರು ಬರುವರು] ಆಗಲಾಡರು ಕಾಣಿಸಿಕೊಳ್ಳ ಬೇಕು] 
ಮೊದಲ ಸ್ಥಳವ ಬಿಡಬಾರದಲ್ಲಾ ಯೆಂದು ಆಲೋಚನೆಯ ಮಾಡಲಾಗಿ | ಅದಕ್ಕೆ 
ಸನೋಡಶ ಪಾತ್ರರು | ಯೀ ಆಲೋಚನೆ ಮೂರು ಬಗೆ ದುನ್ನೆದಾರರಿಗೂ | ನಮಗೂ 
ಸಂಗಡ | ಆಲೋಚಿಸುವ ಕಾರ್ಯ | , 

1 ಶೆತು 

*]5 ಪಾತ್ರರ ಉಲ್ಲೇಖ ಮಾತ್ರ ಇದೆ. 


45 


ಆ ಮೂರು ಬಗೆಯವರು | ಕರ್ನಾಟಕದವರಿಗೆ ವಿಮುಖರಾಗಿ | ನಿಲಲಾರದೆ | 
ಸ್ಥಳಗಳಿಗೆ ಹೋದುದರಿಂದ | ಅದನ್ನು ಯೆಣಿಸದೆ | ಶುರುಕಾಣ್ಯದ ಸೀಮೆಯನ್ನು 
ದಾಂಟಿ | ನಮ್ಮ ಗಡಿ ಕಣಿನೆಗಳನ್ನೂ, ಹೊಕ್ಕು ಬಂದು | ನಟ್ಟು ಇದ ಸಮೀಪಕ್ಕೆ 
ಬಂದು ಯಿದ್ದಾರೆ | ಯೀ ಸಮಯದಲ್ಲಿ ನಾವು ಆ ಮೂರು ಬಗೆಯೆ ೫ ಹೇಳಿ 
ಕಳುಹಿಸಿ | ಅವರ ಸರಹದ್ದುಗಳಲ್ಲಿ ಬಾನಂತರಾಗಿಯಿರಿ ಯೆಂದು | ನಮ್ಮ ಮೇಲೆ 
ಕಾಣಿಸಿಕೊಂಡರೆ | ಯೆಲ್ಲಿ ಹೋದಿರಿಯಾಗಲಾಗಿ | ಕಾಳಹಸಿ, ಜಗನ್ನಾಥ ಪರಿ 
ಯಂತರವೂ | ನಮ್ಮ ಸೀಮೆ ಯೆದಿರಿಸಡೆ | ವೊಳಹೊಕ್ಕು ಬಂದಿರಾಗಲಾಗಿ | 
ಮಂತ್ರಾಲೋಚನೆ ಮೇಲಣ ಕಾರ್ಯವಲ್ಲ | ಅಹಂಮಿಕೆ ಮೇಲೆ ಬಂದ ಕಾರ್ಯ 
ವಾಗಿ | ಅವರಿಗೆ ಕಾರ್ಯ ಕೊನೆಸಾಗಲರಿಯದು | ನಮ್ಮ ಕಾರ್ಯ ಜಯವಾಗಿ] 
ಅವರು ಹೊರಟುಹೋಗುವರು | ನಾವು ಸ್ಥಾಯಿಗಳಾಗಿ ಕಾಣಿಸಿಕೊಂಡರೆ | ಕರ್ನಾ 
ಟಕದ ಬಲ ಸೀಮೆಯ ಹೋಗು ದೃಷಿ ಯಾಗಲಾಗಿ | ನಮ್ಮ ಸೀಮೆ ಪ್ರಜೆಗಳಿಗೆ | 
ಅವರ ಮುರಿಹೊಯ್ದು ಸೃ ಸ್ಥಳಗಳಲ್ಲಿ 'ನಿಲಿಜೇ ಕು ಯೆಂದು ಉತ್ಸಾಹ ದೃಷ್ಟಿಯಿಂದ | 
ಅವರು ನಿಲಲರಿಯರು | ನಾಳೆ ಉದಯಕ್ಕೆ | ಸ್ವಾವಿಯವರು ರಾವುತ ರಾಣುವೆಗೆ 
ವೀಳ್ಯವ ಕೊಟ್ಟು | ಎಲ್ಲರನ್ನು ಸಜ್ಜಾಗಿ ಬರಹೇಳಿ ಯೆಂದು ನೀವು ವೊಂದು 
ಪ್ರದೇಶದಲ್ಲಿ ಸಿಂಹಾಸನದ ಬಿರಿದುಗಳನ್ನು ಹಿಡಿಸಿಕೊಂಡು | ಯಿದ್ದ ಸ್ಥಳದಲ್ಲೆ 
ಯಿದ್ದು | ಅರ್ಥಿಯ ನೋಡಿದರೆ [8೩ಕ,ು | ನಾವು ಹದಿನಾಕು ಮಂದಿಯು ಜಗಳವ 
ಕೊಟ್ಟು | ಕರ್ನಾಟಕದವರನ್ನು ವೋಡಿಸಿ ಬಿಟ್ಟು | ಅವರ ಬೊಕ್ಕಸ ಭಂಡಾರ 
ಗಳನ್ನು ಆನೆ ಕುದುರೆಗಳನ್ನು ಹಸ್ತಗತವ ಫ್‌ ಗಿಡ ಬಂದು | ಸವಸ್ಮುಖದಲ್ಲಿ 
ಯಿರಿಸೇವು ಯೆಂದು | ಅವರಿಗು | ತಮಗು | ಯಿದ್ದಷ್ಟು ಸಾಹಸ ಪರಾಕ್ರಮ 
ಗಳನ್ನು ಹೇಳಿದರು | ಯುದ್ಧರಂಗದಲ್ಲಿ ಹುಯಿದರೆ | ಆರು ತುಂಡಾಗಿ ಕಡಿದೇವು 
ಯೆಂದು | ಮೆದ್ದಾನೆಯ ಕೊಂಬುಗಳಿಂದ ಸೊಂಡಿಲುಗಳ ಖಂಡಿಸೇವು ಯೆಂದು | 
ಕಬ್ಬ ಖಂಡಿಸಿದ "ಹಾಗೆ ಕಾಲ್ಬಲಗಳ ಕಡಿದೇವು ಯೆಂದು | ಮುರಿದು ಸೀಮೆಯ 
ದಾರಿಯ ಹಿಡಿದರೆ | ಸೆರೆಯ ಹಿಡಿದುಕೊಂಡು ಬಂದೇವು ಯೆಂದು | ಆಣೆ ಪೂರ್ವಕ 
ವಾಗಿ ಹೇಳಿದರಾಗಲಾಗಿ | ಗಜಪತಿ ಕೇಳಿ | ಬಹಳ ಸಂತೋಷ ಬಿದ್ದು ನೀವು 
ವೊಬ್ಬರೆ ವೊಂದೊಂದು ಸೇನೆಗೆ ಹರುವ ಹೇಳಲಾದಿರಿ | ಯುದ್ದದಲ್ಲಿ ಹದಿನಾರು 
ಮಂದಿಯು ಹತ್ತು, ದಿಕ್ಕಿನಲ್ಲಿ ಕಾಣಿಸಿಕೊಂಡು | ಕಾರ್ಯವ ಮಾಡಿದರೆ | ಗಾಳಿಯು 
ಮಳೆಯು ಗುಡುಗು ಸಿಡಿಲು ಬಿದ್ದಹಾಗೆ | ವಿಪರೀತವಾಗುವುದು | ಅರ್ಜುನನು | 
ಗೋಗ್ರಹಣದಲ್ಲಿ ದಾರಿರ್ಯೋಧನನ ಮೇಲೆ ನಡೆದ ಹಾಗೆ ತುರುಗಳ ತಿರುಗಿಸಿ! ಯೆಲ್ಲರ 
ತಲೆ ಪಾಗುಗಳ ತೆಗೆದುಕೊಂಡು ಬಂದ ಹಾಗೆ ಬರಲಾಫಿರಿ | ನಿಮ್ಮ ರಣಭಯಂ 
ಕರವು | ಕರ್ನಾಟಕದವರು ರಣಭಯದಿಂದ ಆರಿಗುಂ ಕೈಕಾಲಾಡದೆ | ಅಲ್ಲಿಯ 
ವರಲ್ಲಿಯೆ ಭಯಪಟ್ಟು ಯಿಹರು | ಕಾರ್ಯವ ಮಾಡಬೇಕು | ತಾವು ನೋದು 


40 


ಮಾನ ಅಕ್ಕಿಯನರು! ಮಿಕ್ಕಾದ ಭಾಗ್ಯವೆನ್ಲ ನಿಮ್ಮುದುರಾವುತ ರಾಣುವೆ [ಯ]ದಃ| 
ಹಾಗಾಗಲಾಗಿ | ಕೇರ್ತಿಯಪಕೀರ್ತಿಗಳ ವಿಚಾರಿಸಿಕೊಂಡು | ಅಜೆವೊನೆಗೆ 
ಆವ ರೀತಿಯಲ್ಲಿ ನಡೆಸಿಕೊಳ್ಳ ಬೇಕೊ|ಆ ರೀತಿಯಲ್ಲೆ ನಡೆಸಿಕೊಳ್ಳಿ ಯೆಂಠು ಷೋಡಶ 
ಪಾತ್ರರಿಗು | ಉಚಿತ ಸಸ್ತಾಂಗ ತಾಳಿಚಾಕಳಿ ತಲೆಸಾಗು ಗಂಧ ಕಸ್ತೂರಿ ತಾಂಬೂಲ 
ಗಳ ಕೊಟ್ಟು | ಪ್ರಿಯ ಪೂರ್ವಕವಾಗಿ | ಯೀ ವರೆಗು ತಮ್ಮಿಂದ ಅರಿತು ಅರಿಯದೆ 
ಹಾಗೆ ಆಗ್ರಹಾನುಗ್ರಹೆದಿಂದ | ವಾಗ್ದೋಷಗಳು ಯೇನುಂಟಾದರೂ | ಅನ ಮನಸ್ಸಿ 
ನಲ್ಲಿ ಯಿರಿಸಿಸದೆ ಆವರೀತಿಯಲ್ಲು ಜಯೋಪಾಯವ ಕಂಡು ಕರ್ನಾಟಕದವರೆ ಮುರಿ 
ಹುಯ್ಚು | ಗಜನತಿಯ ರಾಜ್ಯವ ನಿಲಿಸಬೇಕೂ ಯೆಂದುದಕ್ಕೆ ಷೋಡಶಪಾತ್ರರು | 
ಯೆಲ್ಲವಕ್ಟು ಜಗನ್ನಾಯಕಕೆ ಯಿದ್ದಾರೆ | ನಾಳೆ ಯೆಲ್ಲವನೂ ನೋಡಿಯಾರು ಯೆಂದು 
ಸಂಬುದ್ಧಿಯಾಗಿ ಹೇಳಿ || ಉದಯದಲ್ಲಿ ಸನ್ನದ್ಧರಾಗಿ ಬರುತ್ತಾ,ಯಿದ್ಮೇವೆ | ನೀವು 
ಸಜ್ಜಾಗಿ ಬರಬೇಕು ಯೆಂದು | ಯೆಲ್ಲರೂ ವೊಂದೆ ಮಾತಾಗಿ ತಿಳುಹಿ ಕಳುಹಿಸಿ 
ಕೊಂಡು ಹೋದರು | ಆ ವಿನರವ ಕರ್ನಾಟಕದವರ ಸ್ಥಾನಪತಿ ಕಮಲನಾಭಯ್ಯ | 
ರಾಯರವರಿಗೆ | ವಿವರವಾಗಿ ಕಾಗದನ ಬರೆದು | ಮುದ್ರೆ ಸಡಿನರಾಡಿ | ಅತಿ ಗೋಪ್ಯ 
ನಾಗಿ | ರಾಯರವರ ಕೈಲಿ ಕಾಗದ ಕೊಡಿ ಯೆಂದು ಹೇಳಲಾಗಿ ಹೊತ್ತು ಮುಳುಗಿದ 
ನಾಲ್ಕು ಘಳಿಗೆಯಲ್ಲಿ ಬೇಹಿನವರು ಕಾಗದವ ಕೊಟ್ಟಿ ರಾದ ಕಾರಣ | ರಾಯರವರು 
ತಾವೇ ವೋದಿ ನೋಡಿಕೊಂಡು | ಕಾರ್ಯ ವಿಷಂ(ಸಂ?)ಪ್ರತಿಯಾಯಿತು ಯೆಂದು | 
ಬಹಳ ಚಿಂತಾಕ್ರಾಂತರಾಗಿ। ಆಗ ಅಸ್ಪಾಜಿಯ ಮಾತ ಕೇಳದೆ ಬಂದುದಕ್ಕೆ | ಯಿಷ್ಟು 
ಕಾರ್ಯ ಬಂತು ಯೆಂದು ತಮ್ಮೊಳಗೆ ತಾವು ಚಿಂತಿಸಿ | ಯೆಬ್ಲರಿಗು ಪ್ರಾಣಹಾನಿಗೆ 
ಬಂತು |! ಷೋಡಶ ಪಾತ್ರರು ಹೇಳುವದೊಂದು ಮಾಡುವದೊಂದಲ್ಲ | ಯೆಷ್ಟು 
ಹೊರಡಲಾಡಿದರು ಅಷ್ಟನು ನಡೆಸತಕ್ಕವರು | ಅವರ (?) ಮುಖಕ್ಕೆ ಯಾರು 
ನಿಂತಾರು| ಯೆಂದು] ನಿಂತಕದೆ ನಿಲ್ಲದೆ ಕಳವು ಸೊಕ್ಕಿ(?) ಎಲ್ಲರಿಗೂ ಇಂಥ ಕಾರ್ಯ 
ಬಂತು ಯೆಂದು ಚಿಂತೆ ಹುಟ್ಟಿ ಲಾಗಿ | ಸಾಳ್ಯದಲ್ಲಿ ಅಲ್ಲಲ್ಲಿ ಗುಜು ಗುಜು ಗುಜುವುದೂ| 
ಬಲಾಬಲ ಕೂಡಿ ಮಾತನಾಡುವುದೂ | ಅನರಿಂದ ಯೆಲ್ಲರಿಗೂ ಭಯೋತ್ಪಾತ 
ಹುಟ್ಟುವುದೂ | ಯೀ ರೀತಿಯಲ್ಲಿ ಯಿರಲಾಗಿ | ರಾಯತವರು ದೀವಓಗೆ ವೋಲಗ 
ವಾಗಿ | ಅರಮನೆ ವೊಳಕ್ಕೆ ಹೋದಹಾಗೆ ನಡೆಸಿ | ನಗರ ಶೋಧನೆಯಲ್ಲಿ ಪಾಳ್ಯ 
ಪಾಳ್ಯಗಳನೂ ನೋಡಿ | ಅವರವರು ಆಡಿಕೊಂಬ ಮಾತುಗಳನ್ನು | ಉದಯವಾದರೆ 
ಗಜಪತಿಯವರು ಪಾಳ್ಯದ ಮೇಲೆ ಬೀಳುತ್ತ ಯಿದಾರೆ ಯೆಂಬುದನ್ನೂ |! ಹಾಗೆ 
ಆದರೆ ಕರ್ನಾಟಕದ ಬಲ ಫಿಲಲರಿಯದು ಯೆಂದು | ರಾಯರು | ಅಪ್ಪಾಜಿಯ 
ಮಾತಕೇಳದೆ | ಸೀಮೆ ವೊಳಹೊಕ್ಳು ಬರಬಹುದೆ. ಯೆಂದು | ಅದರಿಂದ ಅಪಾಯ 
ಬಂತೂ ಯೆಂದು | ಯಿದಕ್ಕೆ | ಯಿನ್ನಾದರೂ ಅಪ್ಪ್ಸಾಜಿಯವರು ಹೇಳಿದ ಹಾಗೆ 


4 


ಕೇಳಿದರೆ | ಆತನು ತನ್ನ ಆಯಶಾಯಕ್ಕೆ ತಕ್ಕ ಉಪಾಯವ ಕಾಣಬಲ್ಲನು ಯೆಂದು] 
ಅಲ್ಲಲ್ಲಿ ಹಿರಿಯ ಕೆರಿಯರಾದವರು ಆಡುವ ಮಾತನೂ ರಾವುತ ರಾಣುವೆ ಉತ್ಸಾಹ 
ವಿಲ್ಲದೆ ಯಿರುವುದನ್ನು | ನೋಡಿದಂಥನರಾಗಿ | ಅಸ್ಪಾಜಿಯವರ ಗುಡಾರಕ್ಕೆ ವೊಂಟಿ 
ಯಾಗಿ ಹೋದರಾಗಲಾಗಿ | ಅಪ್ಪಾಜಿ ನೋಡಿ | ತನ್ನ ಬಳಿಯಲ್ಲಿ ಯಿದ್ದವರರಿಯದೆ 
ಹಾಗೆ | ಯೆಲ್ಲರೂನು ಮನೆಗೆ ಹೋಗಿ ಯೆಂದು | ತಾನು ಮನೆಗೆ ಹೋದ ಹಾಗೆ 
ಹೋಗಿ | ವೊಂದು ಅಂತಸ್ತಿನ ಗುಡಾರದಲ್ಲಿ ರಾಯರವರ ಕುಳ್ಳಿರಿ ಯೆಂದು | 
ರಾಯರವರ ಕೂಡೆ ಹೀಗೆ ಯೇಕದೇಶನಾಗಿ ಬರುವ ಕಾರ್ಯವೇನು ಯಿದ್ದಿತು | ನನ್ನ 
ಕರೆಯಕಳುಹಿ`ಸಿದ್ದರೆ ಬಾರೆನೆ ಯೆಂದು ಬಿನ್ನಹಂ ಮಾಡಿದುದಕ್ಕೆ | ರಾಯರವರು | 
ತಾವು ಯೇಕದೇಶದಲ್ಲಿ ಬರತಕ್ಕ ಪ್ರಯೋಜನವಾಗಲಾಗಿ | ಬಂದೆವು |! ಗಜಸತಿಯ 
ಬಳಿಯಲ್ಲಿ ಯಿದ್ದ | ಕಮಲನಾಭಯ್ಯ ಕಳುಹಿ*ಸಿದ* ಕಾಗದ ವೋದಿಕೊಳ್ಳಿಯೆಂದು 
ಕೈಲಿ ಕೊಡಲಾಗಿ | ಅಪ್ಪಾಜಿ ಕಾಗದ ವೋದಿಕೊಂಡು ರಾಯರವರ ಕಾಡೆ | 
ಆದಿಯಲ್ಲೆ ಸ್ವಾಮಿಯವರ ಪಾದಕ್ಕೆ ಬಿನ್ನಹಂ ಮಾಡಿದೆನು | ನನ್ನ ಬಿನ್ನಹವನ್ನು 
ಚಿತ್ರದಲ್ಲಿಯಿಠಿಸದೆ ಕದಲಿ ಬಂದಿರಿ | ಗಜಪತಿಯ ಸೀಮೆಯ ಹೊಕ್ಕು ಬರುವಾಗಲೆ | 
ಕಣಿನೆಯಲಿ ಬಂದ ಅಪಕೀರ್ತಿ ನಾಲದೆ | ಮೂವತ್ತು ಗಾವುದ ಗಜಹತಿಯ ಸೀಮೆಯ 
ವೊಳಹೊಕ್ಕು | ಮೊದಲ ಸಳದ ಸಮೀಪದಲ್ಲಿ ಪಾಳ್ಯ ಯಿಳಿದುದರಿಂದ ಅವರಿಗು 
ಆಲೋಚನೆ ಹುಟ್ಟಿ ಅವರು ಯಿಷ್ಟು ಕಾರ್ಯಗಳಿಗೆ ಹರುಹ ಕಂಡರು ಯಿಂಥದಕ್ಕೆ 
ತಕ್ಕ ಆಲೋಚನೆಯ ಕಂಡರೆ ಕಂಡ ಹಾಗೆ | ಯಿಬ್ಲದೆ ಯಿದ್ದರೆ | ಯೆಬ್ಲರಿಗು 
ಯುಗ ಮುಳುಗಿದ ಹಾಗೆ ಅಹುದು ಯೆಂನು ಬಿನ್ನಹಂ ಮಾಡಿದುದಕ್ಕೆ ರಾಯರವರು 
ಬುದ್ಧಿಗಲಿಸಿದ್ದು | 


“ಹುಟ್ಟಿದ ಕಾರ್ಯವ ಚೆನ್ನಾಗಿ ಮಾಡುವಂಥ ಮಂತ್ರಿಯು | ಹೋರಲೀಸದ 
ಡಳದ ಭಟನು ಹುಟ್ಟಿ ದಲ್ಲಜಿ ದೊರೆಗಳಿಗೆ | ಮಿಕ್ಳಾದವರು ಯಿಲ್ಲಷೆ” ಯೆಂದು | 
ನೀತಿಯ ವೋದಲು?| ನೀವು ಸರ್ವಜ್ಞರು | ಕಾರ್ಯ ಮುಖದಲ್ಲಿ ಬೀಳಲೀಸಿರಿ 
ಯೆಂದು | ರಾಯರವರು | ಹಿಂದಕ್ಕೆ ನಿಮ್ಮ ಮಾತ ಕೇಳದೆ ಬಂದುದರಿಂದ | 
ಯಿಂಥ ಆಲೋಚನೆಗೆ ಅವಕಾಶವಾಯಿತು | ನಮ್ಮ ಗುಣದೋಷಗಳ ಯೆಣಿಸ 
ಬೇ*ಡಿ"| ಅಪಾಯಕ್ಕೆ ತಕ್ಕು ಉಸಾಯ ಆವನ ರೀತಿಯೆಂದ? ಕೇಳಿದುದಕ್ಕೆ | ಅಪ್ಪಾ 
ಜಿಯು ನಿಮ್ಮ ಹೃದಯವು ಆಲೋಚನೆಯು ಆವ ರೀತಿಯೆಂದು ಕೇಳಿದುದಕ್ಕೆ | 
ರಾಯರನರು | ಷೋಡಶ ಪಾತ್ರರು | ಗಜಪತಿಯನರುಮಾಡಿದ ಆಲೋಚನೆಗೆ | 


1 ಸ್ತರೆ 2ಸ್ತ 3 ಲಿ4ಡ 


48 


ತಮಗೆ | ಪ್ರಾಣಕ್ಕೂ | ಮಾನಭಂಗಕ್ಕೂ | ಜನರಿಗೆ ಅಸಕೀರ್ತಿಯು ಬಹುದು | 
ಅಸ್ಟ ದಿಕ್ಕುಗಳ ಅಕ್ರಮಿಸುವವು ಯೆಂದು ಮನಸ್ಸಿನಲ್ಲಿ ನಿಶ್ಚಯವಾಗಿ ಯಿದ್ದಿತು 
ಯೆಂದು ಅಪ್ಪಣೆಯ ಕೊಟ್ಟದಕ್ಕೆ | ಅಸ್ಪಾಜಿಯು ಮೊದಲಾದ ಯೋಚನೆಗಳು 
ನಿಮ್ಮ ಚಿತ್ತದಲ್ಲಿ ಯಿದ್ದಾವೆಯಲ್ಲ | ಯೀ ಸಮಯದಲ್ಲಿ ಸೂರೆಹೋಗುವುದಕ್ಕಿಂತ | 
ಕೈಯಾಕೆ ಕೊಟ್ಟು ಬಿಡಲಾಪಿರೆ ಯೆಂದುದಕ್ಕೆ | ರಾಯರವರು ಅಪ್ಪಾಜಿಯವರ 
ಕೂಡೆ ನೀವು ಯೇನ ವೆಚ್ಚ ಮಾಡು ಖೆಂದರೂ ಮಾಡೇವು | ನಮಗೆ ಯೇನ 
ಬುದ್ಧಿಯ ಹೇಳಿದರೂ ಹಾಗೆ ಕೇಳಿ ನಡೆ*ಸೇ?ವು| ಯಿಷ್ಟ ಕ್ಕೆ ಬಂದಕಾರ್ಯ ಪ್ರಯಾಸ 
ವಿಲ್ಲದೆ ನಿಲುವುದೆ ಯೆಂದು ಯೆಂದುದಕ್ಕೆ | ಅಪ್ಸಾಜಿಯವರು ರಾಯರವರ ಕೂಡೆ | 
ಮಂತ್ರಿ ನೀತಿಗಳಾಗಿ ಹೇಳಿದ ಪದ್ಯಗಳು | 


ಸಂಧಿವಿಗ್ರಹ ಮೊದಲಾದುದರಿಂದ | ಸಾಧ್ಯವಲ್ಲದಂಥ 3ಶಶ್ರುವು ಮೃತ್ಯುವಿನ 
ಹಾಗೆ ಬರುತ್ತ್ರಯಿರಲಾಗಿ | ದಾನದಿಂದ ವಶವ ಮಾಡಬೇಕು | ಭೂಮಿಯಲ್ಲಿ 
ದಾನಕ್ಕೆ ವಶವಾಗದಂಥ ಶತ್ರುಗಳು ಯಾರೂ ಭೂಮಿಯಲ್ಲಿ ಯಿಲ್ಲ ಯೆಂದು । ಶತ್ರು 
ಗಳ ಮಿತ್ರರ ಮಾಡುವದು | ಮಿತ್ರರ ಭೃತ್ಯರ ಮಾಡುವದು | ಅದು ಕಾರಣ 
ದೊರೆಗಳಿಗೆ ದಾನಕ್ಕಿಂತ ದೊಡ್ಡಿ ತ್ರ್ವಾದ ಉಪಾಯವು ಯಿಲ್ಲ'* ಯೆಂಬ ನೀತಿಯನ್ನು 
ವೋದಿ | ಯೀ ಸಮಯದಲ್ಲಿ ಭೇದೋಪಾಯದಿಂದ ಜಯಿಸುವ ಯತ್ನವ ಕಾಣಬೇಕು] 
ಆದಕ್ಕೆ ಅನರ್ಫ್ಯವಾದ ಭೂಷಣಗಳನೆಲ್ಲವನ್ನು ವೆಚ್ಚವ ಮಾಡಿ | ಹಾನಿ ಬಾರದ 
ಹಾಗೆ ನಡೆಸಿಕೊಳ್ಳ ಬೇಕು ಯೆಂದುದಕ್ಕೆ ರಾಯರವರು ಸಪ್ರೋಪಾಯದಿಂದ ಜಯಿ 
ಸುವ ಯತ್ನವನ್ನು ಕಾಣಬೇಕು | ಯೀ ಬಾರಿಗೆ ಕಡೆಹಾಯಿ*ಸಿದರೆ" ಸಾಕು 
ಯೆಂದು | ಅಪ್ಪಾಜಿಯ ಕೂಡೆ ಅಪ್ಪಣೆಯ ಕೊಟ್ಟು | ಅರಮನೆಗೆ ಬಂದಾಕ್ಷಣವೆ 
ತಾವು ಬೊಕ್ಕಸ ಭಂಡಾರಿಗಳು | ಆನೆ ಕುದುರೆಗಳು | ಅಷ್ಟು ನಿಮ್ಮವಪ್ಟೆ | ಸರಿ 
ಬಂದ ಹಾಗೆ ನಡೆಸಿಕೊಲ್ಫಿ ಯೆಂದುದಕ್ಕೆ | ತ್ರಿಕರಣಶುದ್ಧವಾಗಿ ಅನ್ಬಣೆಯ ಕೊಟ್ಟು! 
ಅರಮನೆಗೆ ಬಂದಾಕ್ಷಣವೆ | ಅರಮನೆಗೆ ಅಪ್ಪಾಜಿ ಬಂದು | ತಮಗೆ ಆಪ್ತರಾದ 
ಅಯ್ಯಪ್ಪರಸರು | ಕೊಂಡಮರಸರು | ರಾಯಸದ ವಿಟೈಮರಸರು | ಅವಸರದ 
ಲಕ್ಷ್ಮೀಪತಿ ಮೊದಲಾದ ನಿಯೋಗಿಗಳನ್ನು| ರಾಯರ ಕರಣಿಕರಾದಂಥ ವೊಂಬತ್ತು 
ಮಂದಿ ಸಂಪ್ರತಿಯವರನ್ನು ಕರೆಸಿ | ಯೇಕಾಂತವೆಂದು | ವದಂತಿಯ ಹುಟ್ಟಿಸಿ | 
ಗೊಲ್ಲರ ಕೂಡೆ | ಗಜಪತಿಯ ಸುಬುದ್ಧಿಯ ಬಗೆಯವರು ಬಂದರೆ | ಯೇಕಾಂತ 
ವೆಂದು ಅವರ ಕಾಡೆ ಹೇಳಿ | ವೊಳಕ್ಕೂ ಬರಲೀಸದೆ ಹೊರಕ್ಕೂ ಬಿಡದೆ | ನಿಲ್ಲಿಸಿ 


1 ಡೀ 2 ಸೀತಿಮಿತ್ರವು 4 ಸ್ತರೆ 
*ನೀತಿ ಸದ್ಯದ ಉದ್ಧರಣ ಇಲ್ಲ. 


ಡಂ 


ಕೆೊಂಡುಯಿರಿ ಯೆಂದು ವದಂತಿಯ ಹುಟ್ಟಿಸಿ ರಾಯಸದವರ ಕೂಡೆ | ಸೊ!ಡಶಠ 
ಪಾತ್ರರಿಗೆ ಬೇರೆ ಬೇರೆ ರಾಯರವರ ಫಿರೂಪವಾಗಿ ಬರೆಸಿದ ವಿವರ | 


ನೀವು ಕಳುಹಿಸಿದ: ಕಾಗಜಗಳನ್ನು ನೋಡಿಕೊಂಡೆವು | ಗಜಸತಿಯನರು | 
ನಿಮ್ಮನು ಆದಿಯಲ್ಲಿ ಮಾತು ಮಾತು ಪ್ರಸಂಗ ಬೆಂಬಳಿಯಲ್ಲಿ | ರಾಷ್ಟ್ರ ದುರ್ಗ 
ಕೊಕ್ಕು ಬಹುಮಾನಗಳ ನಿಮಿತ್ತವಾಗಿ ಹಾಗೆ ಹೀಗೆ ನಾನಾ ಬಗೆ ಆಡಿದ ಮಾತುಗಳಿಗೆ| 
ಅಂದಂದಿಗೆ ನೀವು ಬರೆದು ಕಳುಹಿಸಿ | ಗಜಪತಿಯವರು | ನಿಮ್ಮ ಅಡಿದ ಮಾತು 
ಗಳು | “ಯೆಂದಿಗೂ ಶರೀರದಲ್ಲಿ ನೆಟ್ಟಿ ಅಂಬುಗಳು | ಉಪಾಯದಿಂದ ತೆಗೆದು 
ಹಾಕಬಹುದಲ್ಲದೆ | ನಿಷ್ಠೂರದಿಂದ ಮನಸ್ಸಿನಲ್ಲಿ ನೆಟ್ಟ ಮಾತುಗಳ *ಉಪಾಯದಿಂದ 
ಲಾದರೂ* ತೆಗೆಯಬಹುದೆ” ಯೆಂಬ ನೀತಿ ಸಹಿತವಾಗಿ ಬರೆದು ಕಳುಹಿಸಿ ಯೀ ರಾತ್ರಿ 
ಯಲ್ಲಿ ಗಜಪತಿಯನರ ಕೂಡೆ | ಮಾತನಾಡಿ ಬಂದೆವು | ನಾಳೆ ಉದಯಕ್ಕೆ 
ಜಗಳಕ್ಕೆ ಬಂದ *ೃಹಾಗೆ* ಕರೆದುಕೊಂಡು ಬಂದು ಗಜಪತಿಯನರನು ಹಿಡಿದು 
ಕೊಟ್ಟೀವು ಯೆಂದು ನೀವು ಬರದು ಕಳುಹಿ*ಸಿದದು* ಸರಿಯಷ್ಟೆ | ಅದಕ್ಕೆ | 
ರಾಯರವರು ಧರಿಸುವಂಥಾ ಬೆಣ್ಣೆಯ ಮುದ್ದೆ ಕಂಠವರಾಲೆ | ನವರತ್ನದ ಗಿಳಿ ತಾಳಿ | 
ತುಂಬಿಯ ತಾಳಿ | ವೈಢೂರ್ಯ ತಾಳಿ | ವಜ್ರದ ಸರಪಣಿ | ಪಚ್ಚೆಯ ಕಡಗ | 
*ಕಿರು4ಮುಂಜಿಯ ಮತ್ತಿನ ಪಚ್ಚೆಯ ಸರ | ಇಂದ್ರರೀಲದ ಮಕುಟ | ವಜ್ರದ 
ಉಡುದಾರ | ಕೆಂಪುಗಳ ಜವದಾಡೆ ! ಮುತ್ತಿನ ಕಾಲುಪೆಂಡೆಯ | ವಜ್ರಗಳ 
ಬಾಹುಪುರಿ | ದೊಡ್ಡ ಮುತ್ತುಗಳ ಅಡ್ಡಗತ್ತಿ, | ನವರತ್ನದ ಹರಿಗೆ | ನವರತ್ನದ 
ಸಿಂಹಹಲಲಾಟಓ? | ಮುತ್ತುಗಳ ಮೊಗರಂಬ | ಯೀ ಹದಿನಾರು ನಗಗಳನ್ನು ಅವರಿಗೆ 
ಬೇಕಾದ ನಗಗಳ ಕಳುಹೀಿ"ಸಿದರೇ ಆ ಪ್ರಕಾರಕ್ಕೆ ಸಜ್ಜುಮಾಡಿಸಿ ನಡೆಸೇವು ಯೆಂದಿ 
ರಲ್ಲ | ಯೀ ಕ್‌ದಿನಾರು ನಗಗಳನ್ನು | ಘಟ್ಟಿ ಅರುವತ್ತುನಾಲ್ವು ಲಕ್ಷಕ್ಕೆ ಕೊಂಡಂಥ 
ನಗಗಳನ್ನು ಕಳುಹಿಸಿಯಿದ್ದೇವೆ | ಹಾಗೆ ಅವರವರಿಗೆ ಬೇಕಾದ ನಗಗಳನ್ನು ತೆಗೆದು 
ಕೊಂಡು | ನಮಗೆ ಬೇಕಾದ ಪ್ರಯೋಜನಗಳ ಸಂಘಟನೆಯ ಮಾಡಿ ನಡೆಸುವುದು? 
ಯೆಂಬ ವಿವರಗಳಾಗಿ | ಪೋಡಶ ಪಾತ್ರರಿಗೆ | ಪ್ರತ್ಯೇಕ ಪ್ರತ್ಯೇಕವಾಗಿ ನಿರೂಪ 
ಗಳನ್ನು ಭೂಷಣಗಳನ್ನು । ಉಡುಗೊರೆಗಳನ್ನು ಹದಿನಾರು ಪೆಬ್ಚಿಗೆಯಲ್ಲಿ ಕಟ್ಟಿಸಿ | 
ಹದಿನಾರು ಮಂದಿ ನಿಯೋಗಿಗಳ | ಪೋಡಶ ಪಾತ್ರರು ಯಿದ್ದ ಬಳಿಗೆ ಹೋಗಿ 
ಕೊಟ್ಟು *ಬರುವ ಹಾಗೆ* ಅವರಿಗು ಉಡುಗೊರೆಯ ಕೊಟ್ಟು । ಮಾರ್ಗದಲಿ ಯಾರಾ 
ದರೂ | ಕೇಳಿಸಿ ಬನ್ನಿ ಯೆಂದರೆ | ಅಹುದಲ್ಲಾ ಯೆನ್ನದೆ | ಮೊದಲು ದೊರೆಯ 
ಬಳಿಗಾದರು ಹೋಗಿ | ಅವರ ಕೂಡೆ ಉಂಟಾದ ಅರ್ಥವ ಕಾಣಿಸುವ ಹಾಗೆ? 


1 ಹಿಸ್ತ 2 ಹಾಂಗ 3 ಸ್ತದು4 ಹುರಂ 5 ತಲಾಟ 6 ಸ್ತರೆ 7 ಸೂ 
8 ಬರೂಹಾಂಗೆ 9 ಸೂಹಾಂಗೆ ** ಈ ಮಾಶುಗಳು ಆನಗತ್ಕ 


1) 


50 


ತಿಳುಹಲಾಗಿ | ಗಜಪತಿಯವರು ಯೇನೆಂದು ಅಪ್ಪೆ ಣೆಯ ಕೊಟ್ಟರು ಕೇಳಿ'ಬರುವ 
ಹಾಗೆ | ಬುದ್ಧಿಯನು ಹೇಳಿ ಕಳಿಸುವಂಥ ಕಾರ್ಯಗಳ] ಗಜಪತಿಯವರ ಸುಬುದ್ಧಿ] 
ಆಪ್ತ ಪರಂ 6ೆಯಿಂದ | ನಿದರ್ಶನವಾಗಿ ಕೇಳಿದಂಥನನಾಗಿ | ಗಜನತಿಯವರಿಗೆ 
ಕೊಕ್ಕೆಯ ಬರೆದು | ಷೋಡಶಪಾಶ್ರರ ಕಾಗಜಗಳು ಬಂದವು | ಅದು ನಿಮಿತ್ತ 
ಅವರಿಗೆ ಪ್ರತಿ ಕಾಗಜಗಳನ್ನೂ | ಘನವಾದ | ಭೂಷಣ | ಉಡುಗೊರೆ | ಉತ್ಸಾಹ 
ಗಳನ್ನೂ | ಕಟ್ಟಿ ಓ ಕಳುಹಿಸಿದರು. | ಸಿಂಹಾಸನಕ್ಕೆ ಉಂಟಾದ ಹದಿನಾರು ಭೂಷಣ 
ಗಳನು ಕೋಟ ಪರಿಯಂತರ ಕ್ರಯವಾಗುವ ನಗಗಳ ಕಟ್ಟಿ ಕಳುಹಿಸಿದರು 
ಯೆಂದು ಕೇಳಿದೆನು | ಸ್ವಾಮಿಯವರು ಅವರ ಮಾತ ಕೇಳಿ ಜ್ಯಾ ಜಗಳಕ್ಕೆ ಬರುತ, 
ಯಿದ್ದಿರಿ | ಅದರಿಂದ “ಡನೆ ು ಬಾರದ ಹಾಗೆ ನಡೆಸಿಕೊಂಬುದಕ್ಕೆ | ಕರ್ನಾಟಕ 
ಪಾಳ್ಯದಿಂದ | ಪಟ್ಟಣಕ್ಕೆ "ಬರುವ* ಮಾರ್ಗಗಳಲ್ಲಿ ಅಪ್ತರಯಿರಿಸಿ | ಆ ಸೆಟ್ಟಿಗೆ 
ಗಳೊಳಗಣ ಅವರವರು ಹೆಸರ ಕಾಗಜಗಳನ್ನು | ಅನರ್ಫ್ಯವಾದ ಭೂತಗಳನ್ನು 
ನೋಡಿ ನಿಶ್ಚಯವಾದರೆ | ಅದಕ್ಕೆ ತಕ್ಕ ಪ್ರತಿಚಿಂತೆಯ ಕಾಣಿ ಯೆಂಬ ವಿವರಗಳಾಗಿ | 
ಅವಸರದ ರೊಕ್ಕೆಯ ಚೀಹಿಯನು ಕಳುಹಿ*ಸಿದರಾಗಲಾಗಿ | ಗಜಪತಿ ವೋದಿ 
ಕೊಂಡು | ಆ ರೀತಿಯಲ್ಲೆ ವರಾರ್ಗದಲ್ಲಿ | ಮನುಷ್ಯರ ಯಿರಿಸಿಕೊಂಡು | ಮುದ್ರೆ 
ಸಡಿಮಾಡಿಯಿ:ದ್ದ ಪೆಟ್ಟಿಗೆಗಳನ್ನು | ನಿಯೋಗಿಗಳನ್ನು | ಕೈಹಿಡಿತವಾಗಿ ಹಿಡಿದು 
ಕೊಂಡು ಹೋಗಿ | ಗಜಪತಿಯವರ ಮುಂದೆ ಯಿರಿಸಲಾಗಿ | ಗಜಪತಿಯೂ | 
ಪೆಚ್ಚಿಗೆಗಳ ಬಿಡೂ ಯೆಂದು | ಷೋಡಶಪಾತ್ರರೆ ಹೆಸರ ಕಾಗಜಗಳನ್ನು | ಅವರ 
ಉತ, ರದಲ್ಲಿ ಆ ದಿವಸದ ವೋಲಗದಲ್ಲಿ | ಆಗ್ರಹ ಬಿದ್ದ ಪರಿಯಾಯಗಳನ್ನು 
ಉ(ಆ?)ಟಂಕಿಸಿ | ಅದಕ್ಕೆ ಪ್ರತ್ಯುತ್ತರಗಳನ್ನು ಅ ನರ್ಫ್ಯ ಭೂಷಣಗಳನ್ನು | 
ನಿದರ್ಶನವಾಗಿ ಕಂಡು | ಗಜಪತಿಯೂ | ಯೀ ಸೋಡಶಪಾತ್ರರ ನಂಬಿ ಜಗಳಕ್ಕೆ 
ಹೋದರೆ ಹಿಡಿದು ಕೊಡುವರು | ಜಗನ್ನಾಯಕರ ಕೃಪೆಯಿಂದ ಯೆಚ್ಚತ್ತೆವು | 
ಯಿನ್ನ್ನು ಯಾರನ್ನೂ ನಂಬಬಾರದು ಯೆಂದು. ನಿಯೋಗಿಗಳನ್ನು ಬೊಕ್ಕಸದ 
ಮನೆಯೊಳಗೆ ಯಿರಿಸಿ ಬೀಗವ ಹಾಕಿಸಿ ಗಜಪತಿಯವರು | ಆ ರಾತ್ರಿ | ಅಲ್ಲಿ 
ಯಾರಿಗೂ ಹೇಳಜಿ ಯೇಕ ದೇಶದಲ್ಲಿ | ಪಟ್ಟಣಕ್ಕೆ ಏಳು ಗಾವುದ ಉತ್ತರಕ್ಕೆ 
ಹೋಗಿ | ನಿಂತಹಾಗಾಯಿತು | ಮರುದಿವಸ ಉದಯಕ್ಕೆ । ಸೋಡಶಪಾತ್ರರು 
ಸನ್ನದ್ಧರಾಗಿ ಅರಮನೆಯ ಬಾಗಿಲಿಗೆ ಬಂದು | ಗಜಪತಿಯವರನ್ನು | ಹೊರಕ್ಕೆ 
ಹೊರಟು ಬರಹೇಳಿ | ಪಡಿಹಾರರ ಕೈಯ [ಲಿ] ಹೇಳಿ ಕಳುಹೀ"ಸಿದರೆ್‌ | ಬಾಗಿಲಿಗೆ 
ಹೊರಟು ಬಂದು ಗಜಪತಿಯವರು| ಯೀಗ ನಡೆವ ಕಾರ್ಯಗಳನು ತಿಳಿದು ಪ್ರಚ್ಛನ್ನ | 
ವೇಸವಾಗಿ ಅರಮನೆಯ ಹೊರಟು. ಹೋದರು. ಯೆಂದು ತಿಳುಹಲಾಗಿ | 


1 ಬರೂ ಹಾಂಗೆ 2, 3 ಸ್ತರು 4 ಬರೂ 5ಸ್ತ 6 ಸ್ತರೆ 


೨1 


ಸೋಸಶಸಾತ್ರರ; | ಉತ್ಸಾಶಗೆಟ್ಟು | ಆಲೋಚನೆ ಪರರಾಗಿ | ಗಜಸತಿಯನರು 
ಯಿದ್ದ ಬಳಿಗೆ |! ಹೋದರೂ ತಪ್ಪು ಬಾಹದು | ಅವರು ಯಿಲ್ಲದೆ ಜಗಳಕ್ಕೆ ಹೋದರೂ 
ತಾವು ನಡೆಸಿದ ಕಾರ್ಯ ಮಂತ್ರ ಭಿನ್ನವಾಗಲಾಗಿ | ಹರಿದು ನಡೆಸಿದರು | ಅರಮನೆಗೆ 
ಹಿತವನಾಚರಿಸಿ ನಡೆಸಿದರೆ | ಯೆಂದು *ಯಿರುವರು ಯೆಂದು | ತಮ್ಮು ತಮ್ಮ 
ದುರ್ಗಗಳಿಗೆ ಹೋದರಾಗಲಾಗಿ ಕೃಷ್ಣರಾಯರು ಯೀ ವರ್ತಮನಾನನನು ಕೇಳಿ | 
ಮೊದಲ ಸ್ಥಳಕ್ಕೆ ಬಂದು ಫಿಂತು | ಆರನೂ ಅರಮನೆಗೆ ಹೋಗಲೀಸದ ಹಾಗೆ | 
ಸುಬುದ್ಧಿಯವರ ಮನುಷ್ಯರನ್ನು | ಕೋಟಿಯ ಬಾಗಿಲನರನ್ನು | ಪಟ್ಟಿ ಣದಲ್ಲೆ 
ನಿಲ್ಲಿಸಿ | ಪಟ್ಟುನೂರ ಸಿಂಹಾದ್ರಿಯಲ್ಲಿ ಜಯಸ್ಕ್ಮಂಭೆನ ಹಾಕಿಸಿ | ಸುಬುದ್ಧಿಯವರೆ 
ಕೂಡೆ । ತಾವು ಪ್ರತಾಪ ನಿಮಿತ್ತವಾಗಿ ಇಂದೆವಲ್ಲದೆ. ಗಜಪತಿಯವರ ರಾಜ್ಯವ 
ಅವರಿಗೆ ನಡೆ?ಸೇವು | ವಿವಾಹವನು | ಬಿಡದಿಯನು ಮಾಡಿ ನಡೆಸಿದರೆ ಸೀಮೆಗೆ 
ಹೋಗುವವರಷ್ಟೆ ಯೆಂದು | ಅಪ್ಪಣೆ ಕೊಡಲಾಗಿ | ಸುಬುದ್ಧಿಯು | ಆ ವಿವರಗಳಿಗೆ 
ಗಜಪತಿಯವರೆ ಬಳಿಗೆ ಬರೆದು ಕಳುಹಲಾಗಿ | ಗಜಪತಿಯನರು ಬ'ದ್ಧಿ ಶಾಲಿಗಳಾಗ 
ಲಾಗಿ | ತಿರುಗಿ ಪಟ್ಟಿ ಣಕ್ಕೆ ಬಂದು | ರಾಯರನರೂ | ತಾವೂ ಸಂಧಿಸಿ ಮಾತುಕತೆಗಳ 
ನಾಡುವಾಗ ಗಜಪತಿಯವರು | ರಾಯರವರಿಗೆ ತಿಳ:ಹಿಕೊಂಡಂಥ ನೀತಿ ಪದ್ಯ! 


ನಷ್ಟ ಕುಲಂ ಭಿನ್ನ ತಟಾಕ ಕೂಪಂ 
ಪ್ರಭ್ರಷ್ಟೆರಾಜ್ಯಂ ಶರಣಾಗತಂ ಚ | 
ದೇವಾಲಯಸಿಂ ಧರ್ಮ ಪ್ರತಿಷ್ಠಾ ಪನಂ₹ 
*ಸಡ್ಬಿ ರಿವ್‌ ಲೋಕೇ ಸುಕೃತಂ ಭವಂತಿ | 


ನಷ್ಟವಾದ ಕುಲ್ಕ ಭಿನ್ನ ತಟಾಕ | ಕಟ್ಟ ದೊರೆತನ | ಶರಣಾಗತರಾದವರು | 
ಗುಡಿಯನು | ಬ್ರಾಹ್ಮೆಣ ಸ್ಥಾ ಪನೆಯನು । ಯಿವನ್ನು ಆರು ಉದ್ದರಿಸುತ್ತ ಯಿದ್ದಾ 
ರೆಯೋ | ಅವರಿಗೆ ಮೊದಲ ಧರ್ಮಿಷ್ಠಗಿಂದಾ | ನಾಲ್ಕು ಮಡಿ ಫಲ ಹೆಚ್ಚಾಗಿ 
ಉಂಟು ಯೆಂಬ ನೀತಿಯನೋದಿ | ಉಚಿಶವಾಗಿ ಮಾತುಕತೆಗಳನಾಡಲಾಗಿ | 
ರಾಯರವರು ಹಾವು ನೀವು ಯೆಂಬ ಭೇದವೇನಿದೆ ಯೆಂದು | ಸನ್ಮಾನ ಬಹುಮಾನಗಳ 
ವತಾಡಿದರಾಗಲಾಗಿ | ಗಜಪತಿ ತನ್ನ ಕೌನರಾರಿತಿಯನ್ನು ಧಾರೆಯನೆರೆದು ಕೊಟ್ಟು | 
ಆಗ | ಸರಿಗೆ ಹೋದಕ್ಕೆ(?) ಪೆಟ್ಟಿಗೆಗಳು ಮೊದಲಾದ ಭೊಷಣಗಳ ಕೊಟ್ಟು 
ಕಳುಹಿ | ಗಂಧ ಕಸ್ತೂರಿ ತಾಂಬೂಲಾದಿಗಳಿಂದ | ಕೃಷ್ಣನೇಣಿಗೆ ದಕ್ಷಿಣವಾದ 
ರಾಜ್ಯಗಳನ್ನು ದುರ್ಗಗಳನ್ನು ಕೊಟ್ಟು | ರಾಯರವರಿಗೆ | ಗಜಪತಿಯವರು ಓತಣವ 
ಮಾಡಿಸಿ | ರಾಯರವರ ಬಗೆ ಭೂಷಣಗಳನು ₹ವೊಸ್ಸಯಿಸಿ* | ಸುಬುದ್ಧಿಯ ಸಂಗಡ 


1 ಯರೂರೂ 2 ಸೀ 3 ಪ್ರತಿಷ್ಕಪಾಲನಂ 4 ಸದ್ಭಿನ 5 ವೂಪ್ಪಗಿಸಿ 


52 


ಕೂಡಿಸಿ ಕಳುಹಿಸಲಾಗಿ | ಈ ಸುದ್ದಿಯ ಮೂರು ದುನ್ನೆದಾರೆರು ಕೇಳಿ ತಿಳುಹಿಕೊಂಡೆ 
ನೀತಿ ಪದ್ಯ | 


“ನಾವು ವ್ಯತ್ಯಸ್ತ, ನಡತೆ ಯುಳ್ಳೆ ನರು | ಮುಡಯುಕ್ತರಾಗಿ ಯುದ್ಧ ನಡತೆ 
ಯುಳ್ಳವರು” | ಯೆಂಬ ನೀತಿಯನ್ನು ವೋದಿ | ಅನ್ಯೋನ್ಯವಾಗಿ ಮಾತುಕತೆಗಳ 
ನಡೆಸಿ | ಸರಹದ್ದುಗಳ ಯೇರ್ಪಾಟ ಮಾಡಿಕೊಂಡು | ವೋಲೈ ಸಿದವರಾಗಿ | ಕಳು 
ಹಸಿಕೊಂಡು ಸ್ಥಳಕೃ ಹೋದರಾಗಿ | ಕೃಷ್ಣರಾಯ[ರ] ವರು. ಉತ್ತರಾದಿಯ 
ಕಾರ್ಯವ ಜಯಿಸಿ ತಿರುಪತಿಗೆ ಬರುತ್ತಯಿರಲಾಗಿ | ಕಲ್ಯಾಣ ಕಲುಬರಸಿ(ಗಿ?)ಯ 
ಕೋಟಿಯವರು | ಗರ್ವಿತರಾಗಿ ಕೋಟಿಯ ಮೇಲೆ ಕೂಗಲಾಗಿ | ಆ ಸುದ್ದಿಯ 
ರಾಯರವರು ಕೇಳಿ | ಆರ ಬಗೆಯವರು ಯೆಂದು ಕೇಳಿದಲ್ಲಿ | ಮ್ಲೇಚ್ಛರು ಯೆಂದ 
ಕಾರಣ | ಅಂದಳವ ತಿರುಹುಯೆಂದು | ಕಲಬರಿಗೆ ಕೋಟಿಯ | ಮೂರು ಮುಕ್ಕಾಲು 
ಘಳಿಗೆಯಲ್ಲಿ | ಕೋಟಿ ಸಾಧಿಸಿಕೊಂಡು | ಆ ಕೋಟಿಯ ವೊಳಗೆ ಯಿದ್ದೆ ಮೂರು 
ಸಾವಿರ ಕುದುರೆಯನ್ನು ವಾಫೆವೊಂದರೆಲ್ಲಿ ನಿಲ್ಲಿಸಿ |ಆ ಸ್ಥಳದಲ್ಲಿ ಯಿರತಕ್ಕವರನು 
ಯಿರಿಸಿ | ಕಿರುಪತಿಗೆ ಬಂದು ವೆಂಕಟೇಶ್ವರೆ ಸ್ವಾಮಿಯನು ಸೇವಿಸಿ | ಸಕಲ 
ಭೂಸಷಣಗಳಿಂದ ಸ್ವಾಮಿಗೆ ಸುಲಿಗೆಯನ್ನು ಕೊಟ್ಟು | ಕಾಣಿಕೆಯ ಹಾಕಿ | 
ಆ ಸ್ಥಳದಲ್ಲಿ ಸೋಡಶ ಮಹಾ ದಾನಗಳ ಮಾಡಿ ಅಲ್ಲಿಂದ ಕಾಳಹಸ್ತಿಗೆ ಬಂದು | 
ಸ್ವಾಮಿಯ ದರ್ಶನವನ್ನು ಮಾಡಿ । ಕಾಣಿಕೆಗಳನ್ನು | ನವರತ್ನಾಭರಣಗಳನ್ನು ಗ್ರಾಮ 
ಗಳನ್ನು ಸಮರ್ಪಿಸಿ | ಶ್ರೀಮುಖ ಸಂವತ್ಸರದಲ್ಲಿ | ಶಿವಕಂಚಿ ವಿಷ್ಣುಕಂಚಿಗೆ 
ಬಂದು | !ಏಕಾಂಬರ!ನಾಥ | ಕಾಮಾಕ್ಷಮ್ಮು ವರದರಾಜಸ್ವಾಮಿ | ಚೂಡಿ 
ಸೂಡುತ್ತ ನಾಚ್ತಿಯಾರಮ್ಮನವರ* ಸೇವಿಸಿ ನವರತ್ನಾಭರಣಗಳನ್ನು ಗ್ರಾಮ 
ಗಳನ್ನು ಸಮರ್ಪಿಸಿ | ಶ್ರೀರಂಗಕ್ಕೆ ಜಂಬುನಾಥಸ್ವಾಮಿಯ ಸಕನ್ಸಿಧಿಯಲ್ಲಿ | ತುಲಾ 
ಪುರುಷವ ಶಾೂಗಿಸಿ ಬ್ರಾಹ್ಮರಿಗೆ ಕೊಟ್ಟು | ತ್ಯಾಗರಾಯ ಮೊದಲಾದ ಶಿವ 
ಸ್ಥಾನಗಳನ್ನು | ಮನ್ನಾರು ಅಳಘಿ ತಿರುಮಲ ಆಳ್ವಾರರ ತಿರುನಗರ | ಪಾಪವಿನಾಶ 
ಸೇತು ಮೊದಲಾದ ಸ್ಥಳಗಳ ನೋಡಿ | ಶ್ರೀರಂಗಪಟ್ಟಣಕ್ಕೆ ಬಂದು | ರಂಗನಾಥ 
ಸ್ವಾಮಿಯ ಸೇವಿಸಿ | ವಿದ್ಯಾನಗರಕ್ಕೆ ಪ್ರವೇಶವಾಗಿ ವಿಟೈಲ ವಿರೂಪಾಕ್ಷಸ್ವಾಮಿ 
ಯವರ ಸೇವೆಯ ಮಾಡಿ | ಕಾಣಿಕೆ ಕಪ್ಸಗಳ ಯಿಕ್ಕಿ | ಅರಮನೆಗೆ ಪ್ರವೇಶವಾದ 
ಮೇಲೆ ದೊರೆ ಮನ್ನೆಯ ರಾವುತ ರಾಣುವೆ ಪ್ರಭು ಪಾಳ್ಯಗಾರರು ಭೇದ ನಾಯಕ 
ವಾಡಿಗಳು | ಕೃಸಂಬಳದ ನಿಯೋಗಿಗಳು | ಆಶ್ರಿತರನ್ನು ಮತ್ತು ಅರಮನೆಯಲ್ಲಿ 
ವೋಲೈಸುನ ಯೆಸ್ಸತ್ತೆರಡು ವಿನಯೋಗದವರನ್ನು | ಬೇಕೆ ಬೇಕೆ ಕಳುಹಿಸಿ | ಉಡು 


] ಯೇಕಾಂಬ್ರ 2 ಚೂಡಿಗಂಡುತ ಸಾಚಾರವ್ಮು 


53 


ಗೊಕಿ ವೀಳ್ಯವಕೊಟ್ಟು ಆದರಣೆಯ ಮಾಡಿ | ಕಳುಹಿದರಾಗಿ | ವೊಂದು ದಿನೆ ವೋಲಗ 
ದಲ್ಲಿ | ಯಿಷ್ಟ್ರಾ ಲಾಪ ವಿನೋದವಾಗಿ | ಅರಮನೆಯ ನಿಯೋಗಿಗಳು ವಿದ್ವಾಂಸರು 
ಕವೀಶ್ವರರುಗಳು ಮುಂತಾದವಕು ಯಿರಲಾಗಿ | ಪ್ರಸಂಗ ಬೆಂಬಳಿಯಲ್ಲಿ ಕೀರ್ತಿ 
ಶಾಶ್ವತವಾಗಿ ನಿಜ್ಜುವ ಹಾಗೆ | ಆದಿ ದೊರೆಗಳ ಕೃತಿಯಲ್ಲಿ ಕೊಂಗರವರ ಪ್ರಸಂಗೆ 
ಪ್ರಶಾಪಗಳು ಯೆಸ್ಲರಿಗೂ ಯೆಣಿಸಲಾಯಿತು | ಅದರಿಂದ ತಾವೂ ಕೃತಿಯ ಹೇಳಿಸ 
ಬೇಕು ಯೆಂದು ಅಪ್ಪಣೆಯನ್ನು ಕೊಟ್ಟು | ಮುಕ್ಕು ತಿಮ್ಮಯ್ಯ | ಮಾದಯ 
ನವರ ಮಲ್ಲಯ್ಯನವರು ಮೊದಲಾದವರನ್ನು ಕೃತಿಯ ಹೇಳಿಕೊಂಡು ಬರಹೇಳಿ ಅಪ್ಪಣೆ 
ಕೊಟ್ಟರು | ಯಿದು ಯಿಂದಿನವರೆಗೆ ನಡೆದ ಪ್ರವರ್ತಕಗಳು | ಯಿನ್ನ್ನು ಮೇಲೆ ನಡೆದ 
ವರ್ತವನಾನಗಳಿಗೆ ಬಿನ್ನಹಂ ವಾಡಿ ಕಳುಹಿ*ಸೇನು! ಚಿತ್ತಕ್ಕೆ ಸರಾಮರಿಸಿಕೊಳ್ಳ) 
ಚಿತ್ರೈ*ಸುವು*ದು ಇಂತಿ ಬಿನ್ನಹ. 


1 ಸ್ಸಿನಿೀ 2 ಸ. 


ಅನುಬಂಧ-೧ 


೧. 
[ಪ್ರಯೋಗ ಮೊದಲ ಸಲ ಕಂಡುಬಂದ ಪುಟದ ಸಂಖ್ಯ್ಶೆಯನ್ನು ಮಾತ್ರ ಕೊಟ್ಟಿದೆ] 


ಅಕ್ಳು ಪುರಿ 
ಅದ್ದಂಕಿ 


ಅಮದಾನಗರ (ಅಹಮದ”"ನಗರ) 


ಅರುಣಾಚಲೇಶ್ವರ 
ಅಲುಕು ಗ್ರಾಮ 
ಅಗರ 

ಆದವಾನಿ 

ಆಳ್ವಾರರ ತಿರುನಗರ 
ಉಜ್ಜಯಿನಿ 
ಉದಯಗಿರಿ 
ಉಮ್ಮತ್ತೂರು 
ಏಕಾಂಬರನಾಥ 
ಕಂದಕೂರು 

ಕಟಿಕ (ಈಗಿನ ಕಟಕ”) 
ಕರ್ನಾಟಕ 
ಕಲಬರಗಿ (ಗುಲ್ಬರ್ಗ) 
ಕಲ್ಯಾಣ 

ಕಾವೇರಿ . 
ಕಾಶ್ಮೀರ ಖಂಡ 
ಕಾಳಹಸ್ತಿ 

ಕಿಸ್ಮಿಂಥಿ 
ಕುಂಭಕೋಣೆ 
ಕೂಟಗಲ್ಲು 

ಕೃಷ್ಣ ವೇಣಿ 

ಕೃಷ್ಣಾ ನದಿ 

ಕೇರಳ 


ಸ್ಥ ಳೆನಾಮಗಳು 
25 ಕೊಂಡವೀಡು 
309 ಕೊಚ್ಚಿ 
10 ಕೊಲ್ಲಾಪುರ 
] ಗಂಗ್ಯಾ ಯಮುನಾ, ಸರಸ್ವತಿ 
ಜ್‌ ಗಂಡಿಗೋಓ 
10 ಗಂಜ (7?) 
13 ಗಿರಿದುರ್ಗ 
ಜು ಗುಜ್ಜರಿ 
ಡಿ ಗುಚ್ಚ ಕೊಂಡೆ 
33 ಗುತ್ತಿಗಂಡಿಗೋಟ 
1() ಗುತ್ತಿನಂದ್ಯಾಲ 
ಗೋಂಡಾರಣ್ಯ 
33 ಗೋದಾವರಿ 
25 ಗೋಲಕೊಂಡೆ 
]' ಘಟ್ಟದ ಸೀಮೆ 
ಎ ಚಂದ್ರಗಿರಿ 
೨2 ಚಿದಂಬರ 
೨ ಚಿಪ್ಪಗಿರಿ (ಈಗಿನ ಚಿಪ್ಪರಿಗಿ) 
ಡಿ ಚಿಮುಹಿದುರ್ಗ 
44 ಚೆನ್ನಪಟ್ಟಣ 
3 ಚೋಳದೇಶ 
ಈ ಜಲದುರ್ಗ 
13 ಡಣಾಯಕನಕೋಟಿ 
23 ಡಿಳ್ಳಿ 
33 ಡೆಂಕಣಿಕೋಟಿ 
10 ತಾಮ್ರಪರ್ಣಿ 


ಕಿಗುಳಾಣ್ಯ 


ತಿರುಚನಾನಳಿ 
ತಿರುಪತಿ 

ಕಿರುಮಲ 

ಕ್ರಿ ಪುರ (ಪೌರಾಣಿಕ) 
ತುಂಗಭದ್ರ 
ಶುರುಕಾಣ್ಭ 
ತುಳುವ (ದೇಶ) 
ತೆಂ[ಕಂ] ಚಿ 
ತೆಲುಂಗಾಣ 


ಲಿ 
ತೋರಗಲ್ಲು 


ತೋತಾದ್ರಿ 
ದಿಂಡಿಗಲ್ಲು 
ನಂದ್ಯಾಲ 
ನಂದ್ಯಾಲ ಹಾವಳಿ 
ನರ್ಮದಾ 
ನಾಗಾರ್ಜುನಕೊಂಡೆ 
ನಾರಾಯಣ ವನ 
ಪಟ್ಟೂ ರು 
ಸಟ್ಟುನೂರು (ಪೋತನೂರು) 
ಪಡವೀಡು 
ಪಾಂಡ್ಯದೇಶ 
ಪಾಪವಿನಾಶ 

ಪೆಟ್ಟಿ ನೂರು 
ನೆನುಕೋಡೆ 
ಬಸವಾಪಟ್ಟಣ 
ಬುರಾಣಾಪುರ 
ಬೂದಹಳ್ಳಿ 
ಬೇಡಂದು (ಬೀದಂ") ಕೋಟಿ 
ಬೆಲ್ಲ(ಮ)ಕೊಂಡ 
ಮತಂಗ ಪರ್ವತ 
ಮದ್ದೂರು 


ಮದ್ದೂರು ಪಾಳ್ಯದ ಕೋಟಿ 


ಮನಾ ರು 
ಮಲೆಯಾಳ 
ಮಹಾರಾಷ ಕ್ರ 


ಮಾಸ್ತಿ 


ಮುದುಗಳು 
ಮೊರಸನಾಡು 


ಇಕ್ಕೇರಿ 
ರಾ(ಯಿ) ಚೂರು 
ರಾಜಮಹೇಂದ್ರ 
ರಾಯದುರ್ಗ 
ವನದುರ್ಗ 
ವಿಜಯಾಪುರ (ಬಿಜಾಪುರ) 
ವಿದ್ಯಾನಗರ 
ವಿನಿಕೊಂಡ 
ವಿಷ್ಣು ಕಂಚಿ 
ವೆಂಕಟಾಚಲ 
ವೋರುಗಲ್ಲು 
ಶ್ರೀ ಪ್ರೆರುಷೋತ್ತಮ 
ಶ್ರೀ ಮುಷ್ಣ 
ಶ್ರೀರಂಗ 
ಶ್ರೀರಂಗಪಟ್ಟಿ ಣ 
ಶಿವಕಂಚಿ 

ಶಿವನ ಸಮುದ್ರ 
ಸತ್ಯಮಂಗಲ 
ಸಾಮಗಿರಿ 
ಸಿಂಧು 

ಸಿಂಧು ದೇಶ 
ಸಿಂಹಾದ್ತಿ 
ಸೇತು 

ಹಂಪೆ 


ಹೈರಳ (?) 


ಅಂಕುಶಖಾನ (?) 
ಅಂಕುಶರಾವು 
ಅಕುರರ 

ಅಕ್ಟು ಬರಿಯನರೆ ಅನಂದೋಜಿ 
ಅಚ್ಯುತರಾಯ 
ಅಪ್ಪರಸಸಿಳ್ಳೆ 
ಅಪ್ಪರಸಯ್ಯ 
ಅಪ್ಪಾಜಿ 
ಅಸ್ಪಾನಾಯಕ 
ಅಮರನಾಯಕರು 
ಅಯ್ಯನ ಮಲುಕ 
ಅಯ್ಯಪ್ಪ ರಸು 


ಅರವಚ ಉಪ್ಪರೆಂಡ್ಲನವರು (?) 


ಅಲ್ಲಯ್ಯ 

ಅಲ್ಲಸಾನಿ ಪೆದ್ದಿರಾಜ 
ಅಲ್ಲಾಳನಾಥ 
ಅವಸರದ ಲಕ್ಷ್ಮೀಪತಿ 
ಅವಸರದ ವೆಂಕಪ್ಪಯ್ಯ 
ಅಶ್ವಪತಿ 

ಆರುವಿಓ ಬುಕ್ಕರಾಯ 
ಈಶ್ವರನಾಯಕ 
ಊಳಿಗದ ಕೆಂಪಣ್ಣ 
ಕಂಪಣದವರು 
ಕಮಲನಾಭಯ್ಯ 
ಕಮ್ಮೆನಾಯಕರು 
ಕೃಷ್ಣ ರಾಯ 
ಕುಶುಬನಮಲುಕ,_ ಶಾಹ 
ಕುತುಬಶಾಹ 
ಕುಪ್ಪರಪಿಳ್ಳೆ 


ವ್ಯಕ್ತಿನಾಮಗಳು 
28 ಕುಮಾರ ತಿಮ್ಮಪ್ಪ 
30 ಕೆಂಗಿನಾಯಕ 
25 ಕೆೊಂಡಮರಸು 
3) ಕೆೊಂಡಯ್ನ 
0 ಗಂಗರಾಜವೊಡೆಯರು 
2% ಗಜಪತಿ 
14 ಗನ್ನಿ ತಿಮ್ಮನಾಯಕ 
ವೃ ಗುಜ್ಜರಿ ಬಸವಂತರಾವು 
28 ಗೊಂಡೆಯ ಗುಂಡಮರಾಜ 
39 ಚಿತ್ತಾಬುಖಾನ 
29 ಜಗದೇಕರಾವು 
ಜ್ರ ಡಣಾಯಕ 
28 ಡಿಳ್ಳಿ ಸುರತಾಣ 
43 ಢಾಕೋಜಿ ಪಂಡಿಶ 
ಡಿ ತಳವಾರ 
1) ತಳವಾರ ಜಂಗಮಯ್ಯ 
48 ತಾತ್ಮಲಕಮತ್ತಿ (?) 
ನ ತ್ರಿಯಂಬಕಯ್ಯ 
ಡ್ಠ ತುಳುವದೊಕೆ 
ನ ದಂಡೋಪಂಡಿತ 
0 ದಳಪತಿರಾಯ 
4) ದತ್ತೋ ಪಂಡಿತ 
28 ದಾಬೋಜಿ ಪಂಡಿತ 
32 ಧರ್ಮಾಸನದ ಧರ್ಮಯ್ಯ 
28 ದುನ್ನೆದಾರರ: | 
2 ದೊಡ್ಡ ಗಜಪತಿ 
19 ನಂಜನ್ಸ 
30 ನರಪತಿ 
ಬ ನರಸನಾಯಕ 


56 


ನರಸಿಂಹನಾಯಕ 0 
ನಿಜಾಮಶಾಹೃ- ಸಾಹೇಬ, -ಮಲುಕ 
19, ೨0 
ನೀಲಾದ್ರಿ ಪಂಡಿತ 32 
ಪರೀಕ್ಷಿತ | 
ಪಳ್ಳಿಗೊಂಡ ರಂಗನಾಥಸ್ವಾಮಿ 14 
ಪ್ರತಾಪರಾವು 28 
ಪ್ರತಾಸರುದ್ರ (ಓರುಗಲ್ಲು) 29 
ಪ್ರಧಾನಿ ತಿಮ್ಮರಸ ತ 
ಪ್ರಂಭಾವ ಸರಸ್ವತಿ (ಬಿರುದು) ತ್ರ 
ಪುರುಷನಾಯಕ 28 
ಪುರುಷಾಮೃಗಯ್ಯ 31 
ಪೆಮ್ಮಸಾನಿ ರಾಮಲಿಂಗನಾಯಕ 28 
ಬಯ್ಯಪ್ಪನಾಯಕ ೨ 
ಬರೀದು (ಬೆಡಂದುಕೋಟಿ) 29 
(ಬೀದರಿನ ಬರೀದಖಾನ) 
ಬಾಚಮರಸ 0 
ಬಾಹುಬಲೇಂದ್ರ 19 
ಬೇಡರ ರಾಮಪ್ಪ 28 
ಬ್ರಹ್ಮಾಪಂಡಿತ 19 
ಮನ್ನಾರು ಪಿಳ್ಳೆ ಜ್ರ 
(ಮಾದಯ್ಕ್ಯನವರ) ಮಲ್ಲಯ್ಯ ಸ್ತ 
ಮಾರೀಚ ರಾಮಯ್ಯ 10 
ಮಿಶ್ರ ಬ 
ಮುಕುಂದ ಜಗದೇವ 33 
ಮುಕುಂದ ಬಾಹುಬಲೇಂದ್ರ ೨! 
ಮುಕ್ಫುತಿಮ್ಮಯ್ಯ 4] 
ಮುಳಂದ್ರ ಡಿಂಡಿಮ (ಬಿರುದು) 3 
ಮೂಗೋಹಪಂಡಿತ 30 
ಮುದ್ದಾ ಪಂಡಿತ 19 


ಮೊಗಲರು 

ಯೆದುಲಶಾಹ (ಅದಿಲಷಾಹ) 
ಯೆಲ್ಲಣ ಡಣಾಯಕ 
ರಾಚಮರಸು 

ರಾಚೂರು ತಿಮ್ಮರಾಜ 
ರಾಣಾ ಜಗದೇವ 
ರಾಮಲಿಂಗನಾಯಕ 
ರಾಯಸದ ವಿಠಮರೆಸು 
ಲಕೃಣ ಡಣಾಯಕ 
ಲಕ್ಷ್ಮೀಪತಿ 


ಹನುಮಂತಯ್ಯ (ವಾಯುವೇಗಿ) 


ವಿಶ್ವನಾಥನಾಯಕ 
ವೀರನರಸಿಂಹರಾಯ 
ವೀರಪ್ಪ 
ನೋಡಶಪಾತ್ರರು 
ಶಂಕಳ (ಸಂಕುಳ) ನಾಯಕ 
ಶಾಲಿನಾಯಕ 

ಶ್ರೀಪತಿ 

ಸಾಳುವ ತಿಮ್ಮರಸ 
ಸಾಳುವ ನಾಯಕ 
ಸಿದ್ದರಾಜ 

ಸುಬ್ಬಯ್ಯ 

ಸುರೆತಾಣ 

ಹಂಡೆ ದೇವಣ್ಣ 

ಹರಡಿ ಕುಮಾರ 
ಹರಿವಾಣದ ಕುಮಾರರು 
ಹುಚ್ಚಮಲ್ಲರಾವುತ 
ಹೂಡೆಯದವರು 
ಹೊಜಿಬರು 


ಅನುಬಂದಧ-೩ 


[ಸೂಚನೆ--ಇಲ್ಲಿಯ ಎಷ್ಟೋ ಪದಗಳಿಗೆ ನಿಘಂಟುಗಳಲ್ಲಿ ಅರ್ಥ ಡೊರೆಯುಂವುದಿಲ್ಲ. 
ಸಂದರ್ಭೋಚಿತವಾಗಿ ಅರ್ಥವನ್ನು ಊಹಿಸಿ ಕೊಟ್ಟಿದೆ. ಊಹೆ ಶಪ್ಪಾಗಿರುವ ಸಂಭವ 


ಉಂದು.) 


ಅಂಕೆ- -ಆಶಂಕ, ಅಡೆತಡೆ 
ಅಂಗಜಾಲರು--ರಕ್ಷಕರು 
ಅಂತರಮನ್ನೆಯರು--ಪರಸ್ಪರ ಆಗದ 


ಮಾನ್ಯರು 
ಅಂತಸ್ತು--ಮಾಳಿಗೆ, ಮಹಡಿ 
ಅಂದಳ-- ಪಲ್ಲಕ್ಕಿ 
ಅಂಬು ಬಾಣ 


ಅಗಡಿ ತಾಕು--(ಬಾಗಿಲ ಆಗಳಿಯಂಥ) 
ಒಂದು ಬಗೆಯ ಆಯುಧ 
ಅಘಟನಘಟನಾ ಸಾಮರ್ಥ್ಯ--ಅಸಾಧ್ಯ 
ವಾದುದನ್ನು ಸಾಧಿಸಬಲ್ಲ ಸಾಮರ್ಥ್ಯ 
ಅಡಕೆ ಎಲೆ- ತಾಂಬೂಲ 
ಅಡ್ಡಗತ್ತಿ-- (ಅರ್ಧ ಕತ್ತಿ?) ಸಣ್ಣ ಕತ್ತಿ, 
ಅಣಿಮೊನೆ_- ಕಾಲಾಳು ಮಾಡುವ 
ಯುದ್ಧ (8) 
ಅರ್ಥಿ(ರ್ಕಿ)ಯ(ನ್ನು)-- ಪ್ರೀತಿ 
ಪಾಶ್ರನ(ನ್ನು) 
ಅನಾಗತ-- ಬಾರದಿರುವ 
ಅನುವಾದ-- ಯೋಗ್ಯವಾದ, ಸರಿಯಾದ 
ಅಸರರ್ಣ--(?) 
ಅಪ್ಪಂದ--(ಆಗುವ) ರೀತಿಯಲ್ಲಿ, 
ತೆರನಾಗಿ 
ಅಥಿನಿ--ಅಪೀಮು 
ಅಭ್ಯಾಗತಿ--( ಅನಿರೀಕ್ಷಿತವಾಗಿ) 
ಹೊರಗಿನಿಂದ ಬರುವುದು 


ಅಮರಿಕೆ-- ಅಸ್ಸಣೆ, ಆಜ್ಞೆ 
ಅಮರಗಾಕ-- (ಸೈ ನಿಕರನ್ನು 
ಒದಗಿಸುವ) ಅಮರ ಗ್ರಾಮದ, 
ಇನಾಮು ಗ್ರಾಮದ, ಒಡೆಯ 
ಅಮರನಾಯಕ---ಅಮರಗಾರ 
ಅವರಾಂಶ-- ಅನಾಮತ್ತಾಗಿ, 
ಪೂರ್ತಿಯಾಗಿ (?) 
ಅವಧೂಶ--(ಎಲ್ಲ ಅಭಿಮಾನಗಳನ್ನೂ 
ಬಿಟ್ಟ) ತೀವ್ರ ವೈರಾಗಿ 
ಅವರೋಧ-- ತಡೆ, ತೊಂದರೆ 
ಅವಸರ--ತತ್‌ಕ್ಷಣದ, ಕೂಡಲೆ 
ಆಗಬೇಕಾದ ಕೆಲಸ 
ಅವಾಂತರ--( ಯುದ್ಧದ ದೆಸೆಯಿಂದ) 
ತೊಂದರೆ, ಸಂಕಷ್ಟ, ಉಪದ್ರವ 
ಅಹಂಮಿಕೆ-_-ಅಹಂಕಾರ 
ಆಗತ- ಬರುವ 
ಅರ್ಜಿಸು.-ಗಳಿಸು, ಸಂಪಾದಿಸು 
ಆಯತವಾಗಿ-- ಸಿದ್ಧವಾಗಿ 
ಆಯಸಾಯ-.- ಸಾಮರ್ಥ (?) 
ಆರೋಗಣೆ-_ಊಟ, ಭೋಜನ 
ಇಂದ್ರನೀಲ ಮಕುಟ. ಇಂದ್ರನೀಲ 
ರತ್ನಖಚಿತ ಕಿರೀಟ 
(ರಾಯ) ಉಂಬಳಿ--ರಾಜವರಾನ್ಯ 
ಭೂಮಿ; ರಾಜನ ಹಂಗ್ಳು ಬುಣ 
ಊ(ಆ?)ಓಂ ಕಸ -(?) 


ಉಡುಗೊರೆ- -ಬಹುಮಾನ, ಮೆಚ್ಚುಗೆ 
ಉಭಯಾಯತ್ತ--ರಾಜ ಸಚಿವರಿಬ್ಬ 
ರಿಗೂ ಸಮಾನವಾದ ಸಿದ್ಧಿ 
(ಸ್ವಂತ ಸಿದ್ಧಿ ಮತ್ತು ಸಚಿನ ಸಿದ್ಧಿ) 
ಉಳಿಸಿ ಉತ್ಕು; ಉಳುಮೆ ಮಾಡಿಸಿ 
ಊಳಿಗ--ಸೇವೆ 
ಏಿಕದೇಶ-.ಒಂಬಿತನ, ಒಂಬಿಯಾಗಿ 
ಕಂದಾಚಾರ-- ಸೇನೆಗೆ ಸಂಬಂಧನಟ್ಟ 
ಕಡಗ--ಕೈಬಳೆ 
ಕಡಿವಳ- ಕಡಿವಾಣ 
ಕಡೆಹಾಯಿಸು--ಪಾರುಮಾಡು 
ಕದಲಿಹೋಗು--ಸ್ಮಳ ಬಿಟ್ಟು ಹೋಗು 
ಕನಕಪಟ್ಟ-- (ಪಟ್ಟಾ ಭಿಹಿಕ್ಕರ ಹಣೆಗೆ 


ಕಟ್ಟುವ) ಚಿನ್ನದ ಪಚ್ಚಿ 


ಕಪಾರ--(ಎಾ) ಕಪೂರ (?) 
ಕಪೂರ ಮಾಡು--ನೆಲಸಮಮಾಡು, 
ನಾಶಪಡಿಸು (7) 
ಕಬಾಯಿ--ನಿಲುವಂಗಿ 
ಕಬ್ಬಿಲ--ಬೇಡ; ಬೆಸ್ತ 
ಕರಣಿಕ__-ಕಾರಕೂನ, ಗುಮಾಸ್ತ 
ಕರತಳಾಮಳಕ--(ಅಂಗಯ್ಯ 
ನೆಲ್ಲಿಯಂತೆ) ಅತ್ಯಂತ ಸ್ಪಷ್ಟ 
ಕಲಸಿದ ಜಗಳ-- ಪರಸ್ಪರ ತೊಡಗಿದ 
ಕದನ 
ಕವಲು ಸಂಧಿ; ಕೌಲು 
ಕವಳ--- ಶುಶ್ತು; ಆಹಾರ, ಅನ್ನ; 
ಗ್ರಾಸ 
ಕಳವು ಸೊಕ್ಕಿ- ಬವಳಿ ಬಂದಂತಾಗಿ 
ಕಾಗಜ---ಕಾಗದ 


ಕಾರ್ಯವಂದದರೆ.. ಯುದ್ಧ 
ಸಂಭವಿಸಿದರೆ 


೨9 


ಕಾಲ'್ಞೃ--ಕಾಲಗತಿ ಅರಿತವನು ; 
ಭವಿಷ್ಯಜ್ಞಾ ಕಿ 
ಕಾಲ್ಬಲ, ಕಾಲಾಳು--ಸದಾತಿ ಸೈನ್ಯ 
ಕಾಲುವೆ(ಗಳುಂಟಾದ)-- (?) 
ಕಿರುಮುಂಜಿ--ಗುಲಗಂಜಿ 
ಕುರುಬೆಟ್ಟಿ ಮೊನಚಾದ ಉಗುರು 
ಕುಲ್ಲಾಯಿ- (ತಲೆಗೆ ಧರಿಸುವ) 
ಕುಲಾವಿ ಟೊಪ್ಪಿಗೆ 
ಕೂಚಿ- ಸೈನ್ಯದ ಕರೆ ಕೂಗು 
ಜವದಾಡೆ-- ಒಂದು ಒಡವೆ 
ಕೈಗಲ್ಲು-- ಕೈಯಿಂದ ಎಸೆಯುವ 
ಕಲ್ಲುಗುಂಡು (?) 
ಕೈಜಿಕ--ನಿಯಮ ; ಕೈಮಾಡ 
ದಿರುವುದು (?) 
ಕೈಸಂಬಳ (ಬಲ)-(ಖಾಯಂ 
ಸೇನಾಬಲಕ್ಕೆ ವಿರುದ್ಧವಾಗಿ) 
ಕೈಮೇಲೆ ಕೊಡುವ ಕೂಲಿ 
ಹಣ, ಹಾಗೆ ಕೂಲಿ ಕೊಟ್ಟು 
ನೇಮಿಸಿಕೊಂಡ ಸೈನ್ಯ; 
ಕೂಲಿ ಸೈನ್ಯ. 
ಕೈಸಂಬಳದವರು--ಕೂಲಿಗೆಲಸದವರು 
ಕೈಹಿಡಿತ--ಕೈಸೆರೆ 
ಕೆೊೊಂಶ --ಉದ್ದನೆ ಕೊರಡು 
ಕೊರಳ ಬಲವಂತ--ಉಭೆಯ 
ಸಂಕಟದ ಸ್ಥಿತಿ (?) 
ಕೋಣಿ ಮಂಡಲ-- ಭೂಮಂಡಲ 
ಕೌನತಾರಿತಿ-- ಕುವತಾರಿ, ಮಗಳು 
ಖಂಡ (ಎಖಂಡೆಯ)--ಕತ್ತಿ 
ಖಂಡಿಸು---ಕತ್ತರಿಸು, ಕತ್ತರಿಸಿ ಕೊಲ್ಲು 
ಗಂಹರ--ಗಹ್ವರ; ಗುಹೆ; 
ಪೊಡದೆಗಾಡು 


ಗಟ್ಟ--ಘಟ್ಟಿ, ಬೆಟ್ಟಿಗುಡ್ಡದ ಎಡೆ; 
ಎತ್ತರದ ಜಾಗ 
ಗಡಹಾರೆ- ಉದ್ದನೆಯ ಹಾಕೆ 
ಗಡೆ (ಎ. ಘಟಿ)- ಗುಂಪ, ಸಮೂಹ 
ಗರ್ಭೋಕ್ಕಿ-- ಒಗಟು ಮಾತು; 
ರಹಸ್ಯಾರ್ಥ ಉಳ್ಳಿ ಮಾತು 
ಗರುಡಿ--ವ್ಯಾಯಾಮ ಶಾಲೆ 
ಗಾವುದ--ನಿರ್ದಿಷ್ಟ ದೂರ; 
ಸು. 6 ಮೈಲಿ 
ಗ್ರಾಸ--ನಿಗದಿಯಾದ ಆಹಾರ, 
ಛೋಜನ ಸಾಮಗ್ರಿ; ಪಡಿ(ತರ) 
ಗಿಂಡಿ-- (ಕೊಕ್ಕುಮೂತಿ ಉಳ್ಳ) 
ಕುಡಿಯುವ ಪಾತ್ರೆ 
ಗಿಡುಗ--ಹೆದ್ದಿನ ಜಾತಿಯ ಹಕ್ಕಿ 
ಗಿರಿದುರ್ಗ ದುರ್ಗಮವಾದ ಬೆಟ್ಟಿ 
ಗಿಳಿತಾಳಿ--ಒಂದು ಬಗೆಯ ಒಡವೆ 
ಗುಂಡಿಗೆ- -ಎದೆ ; ಕೃದಯ 
ಗುಡಾರ-- ಶಿಬಿರ, ದೇಕ್ಕಿ ಬಿಡಾರ 
ಗುದಿ--ಕಟ್ಟು; ಒಟ್ಟು ಗೂಡಿಕೆ 
ಗುದಿಗೆ__ ಒನಕೆಯಂಥ ದೊಣ್ಣೆ 
ಗುದಿಗೆಕ್ಟೈಯವರು---ಗುದಿಗೆ ಒಡಿದ 
ವೀರರು 
ಗೂಡೆ- ದೊಡ್ಡ ಬುಟ್ಟಿ, ಮಂಕರಿ 
ಗೋಣಿ--ಗೋಣಿ ಚೀಲ 
ಗೂಢಚಾರ-- ಬೇಹುಗಾರ ; ವೇಷ 
ಬದಲಾಯಿಸಿಕೊಂಡು ಸುದ್ದಿ 
ಸಂಗ್ರಹಿಸುವವನು 
ಘಟ್ಟ---ಉಂಡೆ ನಾಣ್ಯ 
(ಉದ್ಕಾ ಘಟ್ಟಿವರಹ) 
ಘಟ್ಟಗ--ಫಟ್ಬಿ 


ಚಲನ--ತಪ್ಪಿಹೋಗುವ ಅಪಾಯ (?) 
ಚಾವಡಿ--ಕುಳಿತುಕೊಳ್ಳುವ ಜಗಲಿ 
ತಂಗುವ ಮನೆ; ಠಾಣ್ಯ 
ಚಾಕಿ ( -ಾಛಾತಿ) --ಎದೆಗಾರಿಕೆ 
ಚೂಣಿ--ಸೈನ್ಯದ ಮುಂಭಾಗ 
ಜಗಳ--ಯುದ್ಧ 
ಜತನ-ಜೋಪಾನ 
ಜಬರಜಂಗಿ--ಒಂದು ಬಗೆಯ 
ರಂಗಿ 
ಜಲದುರ್ಗ--ನೀರಿನ ನಡುವಣ 
ದುರ್ಗ, ಕೋಟಿ 
(ಉದಾ, ಶ್ರೀರಂಗಪಟ್ಟಣ) 
ಜಪಾಕಂಬ--ಜಪದ ಕಂಬ (?) 
ಜಿರೆ--ರಕ್ಷಾಕವಚ (?) 
ಟೂಕಿಸು--ಬಾರಿಸು (?) 
ಠಾಣ್ಯ--ಸೈನ್ಯದ ಶಿಬಿರ, ಪಾಳೆಯ 
ಡಮಾನ-.- ಜೊಡಿ ನಗಾರಿ 
ಡಮಾಮಿ--ಒಂದು ಬಗೆಯ 
ರಣವಾದ 
ಡೆರಿಜ (ಹಾಕುವುದು)-- (ಸೈನ್ಯದ) 
ಡೇರೆ, ಬಿಡಾರಕ್ಕೆ ಪಾಳೆಯ 
ಡಾಳು- -ಬಿರುದಿನ ಧ್ವಜ 
ತಡಿ-_-ದಡ ; ಹತ್ತಿರ 
ತಸ್ಫರ- ಕಳ್ಳ 
ತರ(ರು)ಬು--ಆಟ್ಟಿ ಕೊಂಡು 
ಹೋಗ್ಕು ಬೆನ್ನಟ್ಟು 
ತಲೆಪಾಗು-- (ವೀರರು) ತಲೆಗೆ 
ಸುತ್ತುವ ಉದ್ದನೆಯ ಬಟ್ಟ, 
ರುಮಾಲು 
ತಳಸಾರ---ಗ್ರಾಮ ರಕ್ಷಕ, 
ಕಾವಲುಗಾರ, ಕೊತ್ವಾಲ 


ತಳಿಗೆ- -ಶಟ್ಟಿ 

ಶಾಕಿದವರು-- ಎದುರುಗೊಂಡವರು, 
ಭೇಓಯಾದವರು 

ತಾಕು- ಎಡೆ, ತಾಣ, ಸ್ಥಳ 

ತಾಹಕೆ-- ತರುವಕೆ 


ತಾಳಿ ಚಾಕಳಿ (--ಚೌಕುಳಿ) ಒಂದು 
ಬಗೆಯ ಒಡವೆ 


ತಾಳುಮೆ--ತಾಳ್ಮೆ 
ಶಾಣ್ಯ--ಠಾಣ್ಯ; ರಕ್ಷಕ ಸೈನ್ಯ 
ತಿಟ್ಟು- ಎತ್ತ, ರದ ತಾಣ 
ತುಂಬಿಯ ತಾಳಿ- -ಒಂದು ಬಗೆಯ 
ಒಡವೆ 
ತುಕಡಿ-- ಸೈನ್ಯದ ದಳ್ಳೆ ಭಾಗ 
ತುರು-- ಹಸುಕರು 
ತುರುಷ್ಠ- -ತುರುಕ 
ತೃಣಗ್ರಾಹಿ--ಹುಲುಮನುಷ್ಯ, 
ಕೆಲಸಕ್ಕೆ ಬಾರದವನು 


ತೀಜಿ-- ಕುದುರೆ 
ದಟ್ಟಿ_ತುಂಡು ಸಂಜೆ 


ದಬ್ಬಿ ಸು--(ದಬ್ಬಿ) ಕೆಡವು, ಬೀಳಿಸು 

ದಧಿ_--ಮೊಸರು 

ದಲಬಲ-_- ಸೇನಾ ಬಲ 

ದಿಗ್ನೇಶ-.- (ಬೇರೆ ಬೇರೆ) ದಿಕ್ಕುಗಳು, 

ದೇಶಗಳು 
ದಿವಾಣ--(ಅರಮನೆಯ) ಒಳಭಾಗ, 
ಓಲಗ ಸಾಲೆ 

ದೀವಟಿಗೆ ಓಲಗ--(ದೀವಟಓಗೆಯ 
ಬೆಳಕಿನಲ್ಲಿ) ಇರುಳೋಲಗ 

ದುನ್ನೆದಾರರು-- ಗೂಢಚಾರರು 

ದೇವಾದಾಯ-- ದೇವಾಲಯಕ್ಕೆ 
ದಾನಕೊಟ್ಟ ಜಮಿಸಾನು; 
ದೇವವರಾನ್ಯ 


01 


ದೇಶವಾರ್ತೆ-- ಇತರೆ ದೇಶಗಳ ಗ 


ವಾಗಿ ಶಶು ತ್ರಿದೇಶಗಳ) ಸುದಿ 
ನಗ. ಒಡನೆ 


ನಾಮಜಾದು-- ಒಬ್ಬನ ಹೆಸರಿನಲ್ಲಿ 
ಹೊರಡಿಸುವ ಆಜ್ಞೆ, ಆದೇಶ 


ನಾಯಕವಾಡಿ--ನಾಯಕ ನಿವಾಸ 
ನಿಯೋಗಿ-- ಪ್ರತಿನಿಧಿಯಾಗಿ ಕೆಲಸ 


ಮಾಡುವವನು ; ಪ್ರತಿನಿಧಿ 
ನಿರಪ್ಪಣೆ-- ಕಟ್ಟಿ ಪ್ಪಣೆ 
ನೊಸಲು--ಹಣೆ 
ಪಡಿಹಾರ-- ದ್ವಾರಪಾಲಕ 
ಪಣ್ಯಾರ--ಹಣ್ಣು ಹಂಪಲಿನ 

ಉಪಾಹಾರ, ಫಲಾಹಾರ 
ಪರ್ಯಾಯ.--- ಸಂಗತಿ (?) 
ಪರಭಾರ--ಅತಿಶಯವಾದ ಭಾರ, 

ಹೆಚ್ಚಿನ ಹೊಣೆಗಾರಿಕೆ 

ಪರಾಕು--ಹೊಗಳಿಕೆ, ಪ್ರಶಂಸೆ 


ಪರಾಮರಿಸು-- ವಿಚಾರಿಸಿ ತಿಳಿ 
ಪ್ರಜೆಪತ್ತು --ಪ್ಪ ಜಾಸಂಪತ್ತು 


ವರ್ತಕ-- ಘಟನೆ, ಸಂಗತಿ 


ಪ್ರ 
ಪ್ರಸಂಗ ಬೆಂಬಳಿ-- ಸಂಗತಿಗಳ 
ನಿರೂಪಣೆ (?) 


ಪಾಂಡವವನಿತೆ- - ದ್ರೌಪದಿ 


ಫಾಯಿದಳ-- ಕಾಲಾಳುಗಳ ಸೈನ್ಯ, 
ಪದಾತಿ ಸ್ಫೆನ್ಯ 


ಪಾರುಪತ್ಯ ಮೇಲ್ವಿಚಾರಣೆ, 
ಚಾ ಥ್‌ 

ಸಾವಕ--ಅಗ್ನಿ 

ಪಾಳ್ಯ-- ಶಿಬಿರ ಬೀಡು 

ಪಾಳ್ಯಗಾರ-- ಪಾಳೆಯಗಾರೆ, 


ಸೇನಾ ಶಿಬಿರದ ಒದೆಯ 
ನಿಂಗಾಡಿ-- ಹಿಂದಿನ ಸಾಲು (?) 


ಸುದಿ 
ಎ 


ಫಣಿತೆ--ರೀತ್ಕಿ, ನಿಧಾನ 

ಫಿರಂಗಿ --ಗುಂಡು ಹಾರಿಸುವ 
ಭಾರಿ ತುಪಾಕಿ 

ಭೆನಕ:ಂಬ (ಫೇನಕುಂಭ) --ನೊರೆ 


ಉಕ್ಕುವ (ಹಾಲ್ಕು ಮದ್ಯ, ತುಂಬಿದ ?) 


ಕೊಡ 
ಬಡಕುಬಗ್ಗು--ಕೈಲಾಗದವರು (?) 
ಬಹಿರ್ವಾಸ--ಮೇಲುಹೊದಿಕೆ, 
ಉತ್ತರೀಯ 
ಬಾವಂತರಾಗಿ (ಎ ಬಾಹಂತವರಾಗಿ?) 
ಬರುವುದಕ್ಕೆ ಸಿದ್ದರಾಗಿ (?) 
ಬಾಹುಪುರಿ-- ತೋಳಬಂದಿ 
ಬಿಡದಿ--ಬಿಡಾರ, ಬೀಡುಬಿಟ್ಟಿ ಸ್ಥಳ 
ಬೀಗಮುದ್ರೆ --ಬೀಗ ಹಾಕಿ 
ಅದರ ಮೇಲೆ (ರಾಜ) ಮುದ್ರೆ 
ಬೆಂಬಳಿ- ಬೆಂಗಾವಲು (?) 
ಬೇರಾ-- ಬೇಹಾರ (ವ್ಯಾಪಾರ) 
ವೃತ್ತಿಯ (?) 
ಬೇಹಿನವರು-- ಗೂಢಚಾರರು 
(ಬೇಹು--ಗೂಢಚರೈ) 
ಬ್ರಹ್ಮಾದಾಯ--ಬ್ರಾ ಹ್ಮಣರಿಗೆ 
ದಾನವಾಗಿ ಕೊಟ್ಟ ಭೂಮಿ 
ಮಂದಲಿಸಿದ್ದು--ಸುತ್ತುಗಟ್ಟಿ (?) 
ಮಡಿ-- ಪಟ್ಟು 


ಮದ್ದು ತಿಂಬವರು-- ಅಫೀಮು ಮುಂತಾದ 


ಮಾದಕ ದ್ರವ್ಯ ಸೇವಿಸುವವರು 
ಮಣಿಹಗಾರರು-ಊಳಿಗದವರು, 
ಸೇವೆ ಮಾಡುವವರು 
ಮನ್ನೆಯರು--ಮಾಫ್ಯರು; ಸಾಮಂತರು 
ಮಾತಿನ ವಾಸಿ--ಮಾತಿನ ನಂಬಿಕೆ (?) 


ಮಾನ-- ಅಳತೆ 
ಮಾನ್ಯ --ದಾನವಾಗಿ ಕೊಟ್ಟಿ ಭೂಮಿ 
ಮಾವುತ-- ಆನೆಯನ್ನು ನಡೆಸುವವನು 
ಮುಖಾಮಿ--ಮುಖಂಡ (?) 
ಮೊಗರಂಬ -- ಒಂದು ಬಗೆಯ ಒಡವೆ 
ಮುದ್ರೆ ಪಡಿ ಮೊಹರು 
ಮುರಿಹೊಯ್ದು---ಬಗ್ಗು ಬಡಿದು 
ಹೊಡೆದು ಹಾಕಿ 
ಮುಷ್ಕುಕ--ಛಲ, ಹಠ 
ಮುಸ್ತೈೈದೆ--ಸರಬರಾಜು (?) 
ಮೂಡಗಡೆ-- ಪೂರ್ವ ದಿಕ್ಕು 
ಮೊನೆ-- ಯುದ್ಧ 
ಮ್ಗೆ (ಚ್ಛರು--ಹಿಂದುಗಳಲ್ಲದವರು, 
ಮುಸಲ್ಮಾನರು 
ಮೇರುಕೋಟ ದಾನ--ಅಳತೆ 
ಮಾರಿದ ದಾನ 
ವರೌಕ್ರಿಕ ತುಲಾ--ಮುತ್ತಿನ 
ತುಲಾಭಾರ 
ರಜತ ತುಲಾ--ಬೆಳ್ಳಿಯ ತುಲಾಭಾರ 
ರಸ್ತು, ಸಾಮಗ್ರಿ-- ಆಹಾರಸಾಮಗ್ರಿ (9) 


ರಾಣುವೆ__ ಸೈನ್ಯ 
ರಾಯಸದವರು--ಬರೆಯುವವರ್ಕು 
ಲಿವಿಕಾರರು 

ರಾವುತ-- ಕುದುರೆ ಸೈನಿಕ 

ಕೊಕ್ಕು-- ಹಣ 

ಕೊಕ್ಕೆ--ರಹಸ್ಯದ (?) 

ಲಗ್ಗೆ--- ದಾಳಿ 

ಲಹರಿ ಪುರುಷ-- ಮನಸ್ಸು ಬಂದಂತೆ 
ನಡೆದುಕೊಳ್ಳು ವವನು 


ವಜೀರ--ಮಂತ್ರಿ 


ವತ್ಸನಾಭಿ--ನಿಷಪ್ರಭೇದ 


ವದ್ಯ (ಬದ್ಯ) ನೀತಿ--ದೂಷ್ಯವಲ್ಲದ ನೀತಿ 


ವರಹ-(ವಿಜಯನಗರದ ಅರಸರ) 
ಚಿನ್ನದ ನಾಣ್ಯ 

ವಾಘೆ--ಲಗಾವಮುಿ 

ವಾಸ್ತು ಪುರುಷ--ರಾಜ್ಯ, ಕಟ್ಟಿ ಡ, 


ಇವುಗಳ ಪ್ರಾರಂಭ ಕಾಲದಲ್ಲಿ, ಿವೇ 


ಶನದಲ್ಲಿ ನಿಕ್ಷೇಪ ವತಾಡುವ ವಾಸ್ತು 
ಶಿಲ್ಪದ ಅಧಿದೇವತೆಯ ಪ್ರತಿಮೆ 


ವಿನಿಯೋಗಹವರು--ವಿಶೇಷ ಕಾರ್ಯಗಳಿಗೆ 


ನಿಯುಕ್ಕರಾದವರು 
ವೊ(ಒ)ಕ್ಕಲು ಸಕ್ಕಲು---ಜೇಸಾಯ 
ಗಾರರು, ರೈತರು 
ಸಪೋ(ಓ)ಲೆ ಕಾಳಿ-_ ಓಲೆಕಾರ 
ವೋ(ಓ) ಲೈಸು-- ಸೇವಿಸು 
ಶಕುನಗಾರ- -ಶಕುನ ಹೇಳುವವನು 
ಸೋಡಶಪಾತ್ರರು-- (ಗಜಪತಿಯ 
ಅಧಿನರಾದ) ಹದಿನಾರು ಮಂದಿ 
ಪ್ರಬಲ ಸಾಮಂತರು 
ಸಂಗಡ- (ಗರಡಿ ಮನೆಯ) 
ವ್ಯಾಯಾಮ ಸಾಧನ 
ಸಂಬುದ್ಧಿ-- ವಿವೇಕ ಹೆಳುವುದು (?) 
ಸಂಪ್ರತಿ(ಯವರು) -- ಅರಮನೆಯ 
ಬೇಕೆ ಬೇರೆ (ಕರಣಿಕ) 
ಇಲಾಖೆ(ಯವಕು) 
ಸನ್ನೆ ಭಾರವನ್ನು ಎತ್ತುವ ಸಾಧನ 
ಸರಹದ್ದು--ಎಲ್ಲೆ ಕಟ್ಟು, ಸೀಮಾರೇಖೆ 
ಸಾಮಾಧಿ(ಜಿ) ಕರು - ಸಭಾಸದರು, 
ಆಪ್ತ, ಸಲಹೆಗಾರರು 
ಸಂಹಲಲಾಟ-- ಒಂದು ಬಗೆಯ ಒಡನೆ 
ಸೀಮೆ ಮಣಿತೂಗಾರ---) 


ಸುಲಿಗೆ -ದೋಚಿಕೊಂಡದ್ದು, ಕಪ್ಪ 
ಸ್ಥಳದುರ್ನ--(ಬಯಲು ಪ್ರದೇಶದಲ್ಲಿ 
ಕಟ್ಟಿದ) ಕೋಟಿ 
ಸ್ಥಳಭ ೨ಸ್ಟ--ನೆಲೆ ತಪ್ಪಿದವನು, 
ಅಶ್ರಯದಿಂದ ಹೊರಗಾದವನು 
ಸ್ಥ್ಧಾ ನಪತಿ--(ರಾಜ್ಯದ ಬೇಕೆ ಬೇರೆ 
ಭಾಗಗಳ) ಆಡಳಿತಾಧಿಕಾರಿ (?) 
ಸ್ತೋಮಶುದ್ಧಿ-- (?) ಗುಂಪಿನ 
ಸರಿಪಡಿಕೆ 
ಹರುವು, ಹರುಹು--ಕೊನೆಗಾಣಿಕೆ(?), 
ಪರಿಹಾರ, ಉಪಾಯ 
ಹರಿಗೆ_-ಒಂದು ಬಗೆಯ ಒಡವೆ 
ಹವಾಲು--ಅಧಿಕಾರ ವರ್ಗಾವಣೆ, 
ವಶ, ಸ್ವಾಧೀನ 
ಹತಶೇಷರು--ಸಾಯದೆ ಉಳಿದು 
ಕೊಂಡನರು 
ಹುರುಮಂಜಿ--ಒಂದು ಬಗೆಯ 
ಖನಿಜ ವಸ್ತು, /ತ್ನ ಶಿಲೆ (?) 
ಹುರುಮತಿ -- ಪರಾಕ್ರಮ ಹುರುಪು, 
ಉತ್ಸಾಹ 
ಹುಯ್ಯಿ-- ಹೊಡೆ, ದಂಡಿಸು 
ಹುಲಿತಲೆ-- ಕೋಟಿಯ ಗೋಡೆಯ ಶೆನೆ 
ಗಳ ನಡುನಡುವೆ ಆಯುಧ ಪ್ರಯೋ 
ಗಕ್ಳಾಗಿ ಏರ್ಪಡಿಸಿದ (ಹುಲಿತಲೆಯಾ 
ಕಾರದ) ಬುರುಜುಗಳು 
ಹೆಗ್ಗಡಿಕಾತಿ--ಹೆಗ್ಗಡಿತಿ, ಗ್ರಾಮದ 


ಒಡತಿ 
ಹೆಡತಲೆ -_-ತಲೆಯ ಹಿಂಭಾಗ 
ಹೇರು--ಮೂಟಿ 


ಹೊರಗುಡಾರ--(ಕೋಟಿಯ) 
ಹೊರೆಗಿನ (ಸೇನೆಯ) ಡೇರೆ 
ಹೋರು--ಯುದ್ಧ ಮಾಡು ೨ 


ಪುಟ ಪಂಕಿ 
] 6 
ಗೆ 23 
ತ 12 
೨ ಡಿ 
ಕ 2! 
10 10 
10 25 
11 8 
12 9 
13 2 
15 28 
16 14 
16 30 
17 9 
9 6 
21, 27 18, 5 
೫೬1 ..9 
22 14 
26 ೩ 
26 28 
28 18 
29 10 
30 15 
31 30 


ತಿದ್ದು ಪಾಟು 


ತಪ್ಪು ಸರಿ 
ವಧ್ಯನೀತಿ ವದ್ಯನೀತಿ 
ವೊಲೆಕಾಳಿ ವೋಲೆಕಾ [ರಿ]3* 
(ಅಡಿ ಟಪ್ಪಣಿಯಲ್ಲಿ 2% ೪ ಎಂದು ಸೇರಿಸಬೇಕು) 
ಪುಂಖಾ(?)ವ ಪೋಃಭಾವ 
ಚಲಿನದಂಥ ಚಲಿಸಿದಂಥ 
ನೆರಿಗೆ ಸರಿಗೆ 
:ಧನಬಲ ದಲಬಲ 
(ಈ ಅಂಕಿಯ ಅಡಿ ಟಪ್ಪಣೆಯನ್ನು ಬಿಡಬೇಕು) 
ಯಿಂದಾ ರಾಜ್ಯವಾಗಿ ಯಿಂದಾರಭ್ಯವಾಗಿ 
ಬರುವರಾದ ಬರುವರಾದ ಕಾರಣ 
ಬದ್ಯ [ಪದ್ಯ?] ಬದ್ಯ [ವದ್ಯ?] 
ಜಿಕೆ ಜಿರೆ 
ಪತ್ರಿ ಪ್ರತಿ 
ಕಾಯಾಳು ಕಾಲಾಳು 
ಯೆಂಡಿನ ಯೆಂದಿನ 
ಕಾತಾಳಿಗೂ ಕಾಲಾಳಿಗೂ 
ಕುರುಬನ ಕುತುಬನ 
ಸಾಮಾದಿಕ ಸಾಮಾಜಿಕ 
ಯಿದು ಯಿದ್ದು 
ನಾಮಚಾದ: ನಾಮಜಾದು 
ಗೋಲಕಂಡೆ ಗೋಲಕೊಂಡ 
ಮಹಾಷ್ಟ್ರ ಮಹಾರಾಷ್ಟ್ರ 
ತಿಸ್ಸರಸ ತಿಮ್ಮ?]ಪ್ಸರಸ 
ಬರಿದು(ಬಂದು?) ಬರಿದು (ಬರೀದ) 
ಕರ್ನಾಟಕದವಕೆ ಕರ್ನಾಟಕದವರ 
ಅಡಿಓಸ್ಪಣಿ : 


ಮೆನೊನೆತ್ರಿ ಯೈನೊನೆತಕಿ 


3) 
34 


೨ 
39 
39 


4] 
42 
43 
4೨ 
47 
49 
೨2 


13 
1೨ 


65 


ಕೆರೆಸಿ ಕರೆಸಿ 

:ಡಮಾ[ಯಿ]* ಡಮಾಮಿ 

(ಇದರ ಅಡಿಟಿಪ್ಪಣೆ ಬಿಡತಕ್ಕದ್ದು) 

ಅಡಿಓಿನ್ಪಣಿ : ಮತ್ತಕ ಮೆತ್ತಶ 

ಮುಡಿಗಲ್ಲು ಮುದಿ [ದು] ಗಲ್ಲು 
ಗಾವುದ*ವಸಕಾರ*ವ ಗಾವುದವ ಕಪಾ[ಪೂ]ರವ 
[ಅಡಿಓಪ್ಪಣೆ 2: ಬಿಡತಕ್ಕದ್ದು] 


ಕೊಂಡೆ ಕೊಂಡ 
ಶೌತ್ರವರು ಶಾತ್ರವರು 
ಬೆತ್ತಾಬುಖಾನ ಚಿತ್ತಾಬುಖಾನ 
ಹೇಳಲಾದಿರಿ ಹೇಳಲಾಪಿರಿ 
ಚಿತ್ರದಲ್ಲಿ ಚಿತ್ರದಲ್ಲಿ 
ಕಿರುಮುಂಜಿ ಹಾರುಮಂಜಿ 


18.19 `ಚೂಡಿಸೂಡುತ್ತ :ಸಶೂಡಿಕುಡುತ, 


ಇ್ಮಾಗ್ರಾ : ಇ್ಣಾಲ್ಗೆ 
ಬಿ. ಎಂ. ಶ್ರೀ. ಸ್ಮಾರಕ ಪ್ರತಿಷ್ಠಾನ (ರಿ.) 
೫೪, ೩ನೆಯೆ ಅಡ್ಡಬೀದಿ, ಗನಿಪುರಂ ವಿಸ್ತರಣ, ಬೆಂಗಳೊರು-೧೯ 


ಪ್ರತಿಷ್ಠಾನದ ಪ್ರಕಟನೆಗಳು 


೧. *ಕೇರ್ತನ ಕುಸುಮಾಂಜಲಿ ರೂ. 
(ನಾರಾಯಣ ದಾಸರ ಕೀರ್ತನೆಗಳು) 

೨. ಮಣಿಹ 
(ದಿ! ಫ. ಗು. ಹಳಕಟ್ಟಿಯನರ ಸಂಸ್ಮರಣ ಸಂಪುಟ) 


ಬೇಂದ್ರೆ ಸ್ಮೃತಿ 


ಸರ್ವಜ್ಞ ವಚನಗಳು ರೊ. 


೩ 
ಛಿ 
೫. 7೫2ೂತ ಭಾರತ 
೬, ನ್ರುವ ಚರಿತ್ರೆ 

(ತಿನ್ಮುಪ್ಪ ದಾಸರ ಸಾಂಗತ್ಯ ಕೃತಿ) 
೭. ಶ್ರೀ ಕೃಷ್ಣದೇವರಾಯನ ದಿನಚರಿ 


೧. ತಿಮ್ಮಸ್ಸ ಡಾಸರ “ಶ್ರೀ ಕೃಷ್ಣ ಬಾಲಲೀಲೆ” (ಸಿದ್ಧತೆಯಲ್ಲಿ) 
೨. ೨» ಪರಬ್ರಯ್ಮ ಪ್ರಕಾಶಿಕೆ | 
೩, ಜಾಯೇಂದ್ರನ “ರಸಮಂಜರಿ” 


ಮಾರಾಟಕ್ಕಿರುವ ಇತರ ಕೃತಿಗಳು 


೧. ಪ್ರೊ! ಎಂ. ವಿ. ಸೀ. ಅವರ ಪುಸ್ತಕಗಳು: ಸೆಟ್ಟಿಗೆ ರೂ. 


(ರಾಘವನ ಪ್ರಕಾಶನದ ಕೊಡುಗೆ) 
೨. ಕನಿ ಜಿಹ್ಹಾಬಂಧನ 
(ಶ್ರೀಮತಿ ಕೆ. ಶಾಂತಾ ಅನರ ಕೊಡುಗೆ) 
೩. ಕೈಲಾಸಂ ಅವರ ಕೆಲವು ನಾಟಕಗಳು 
(ಶ್ರೀ ಬಿ. ಎಸ್‌. ರಾಮರಾಯರ ಕೊಡುಗೆ) 
೪. ಷೇಕ್ಸ್‌ಪಿಯರನ "ಹನ್ನೆರಡನೆಯ ರಾತ್ರಿ? 
(ಡಾ| ಪಿ. ವಿ. ನಾರಾಯಣ ಅನರ ಕೊಡುಗೆ) 
೫. ಅಧ್ಯಯನ (ಡಾ| ಶಂ, ಬಾ. ಜೋಶಿ ಅಭಿನಂದನ ಗ್ರಂಥ ಃ 
ಅಭಿನಂದನ ಸಮಿಂತಿಯೆ ಕೊಡುಗೆ) 
* ಪುಸ್ತಕ ವ್ಯಾಪಾರಿಗಳಿಗೆ ಧಾರಾಳವಾದ ಕಮಿಷನ್‌ 
% ಪ್ರತಿಗಳಿಗಾಗಿ ಪ್ರತಿಷ್ಠಾನದ ನಿಳಾಸಕ್ಕೆ ಬರೆಯಿರಿ 
ಸದಸ್ಮರಿಗೆ ನಿಯಮಾನುಸಾರ ರಿಯಾಯಿತಿ 


ಗಿ೦-೦೦ 


೫೦-೦೦ 


೫-೦೦ 


೧೫-೦೦ 


೧೫-೦೦ 


ಗಿ೫-೦೦ 


೧೦.೦೦ 


೨೦.೦೦ 


೨-೦೦ 


೬೨೦೦ 


೫೦-೦೦ 


ಆಳಾಗಲಿ ಆರಸಾಗಲಿ, ಆತನ ವ್ಯಕ್ತಿತ್ವ ಹೊಮ್ಮಿ ಬೆಳಕಿಗೆ ಬರುವುದು 
ಆತನ ನಡೆನುಡಿಗಳ ಮೂಲಕ; ಈ ಬಖೈೆರಿನ ಕರ್ತರು ಇದನ್ನು “ಕೃಷ್ಣದೇವರಾಯರ 
ದಿನಚರಿಯ ಕೃತ್ಯಗಳ ವಿಸ್ತಾರ” ಎಂದು ಕರೆದಿರುವುದರಿಂದ, ಕನ್ನೆ ಜೀವರಾಯನ 


ಗೈಮೆ ಗರಿಮೆ: ಹಿಂಮೆಗಳನ್ನು ಬಿತ್ಕರಿಸುವುದೇ ಇದರ ಮುಖ್ಯ "ಉಜ್ಜೇಶವಾಗಿ 
ಎ) 


ಗ್ರಮಾಣದ ದೃಷ್ಟಿಯಿಂದ ಕೃತಿ ಸಣ್ಣದು. ಆದರೆ ಆದರಲ್ಲಿ ಅಡಗಿರುವ 
ಣಾ ಗಿ 


ವಿಷಯದ ವ್ಯಾಸ್ತಿಯನ್ನು ಗಮನಿಸಿದಕೆ. ದಿನೆ ದಿನದ "ಕೃತ್ಯಗಳ ವಠಾರ? ಎಂಬ 
ಮಾತು ಈ ಕೃತಿಗೆ ಸಲ್ಲುತ್ತದೆ. 


ಈ ದಿನಚರಿಯ ಒಕ್ಕಣೆ ಬಲುವಟ್ಟಿಗೆ ವಸ್ತುನಿಷ್ಠವಾದ ದಾಖಲೆಯಾಗಿ ತ್ತ 


ಪರಿಣಮಿಸಿದೆ; ಕೃಷ್ಣ ದೇವರಾಯನ ತು ಹತ್ತು ವರ್ಷಗಳ ಆಳ್ವಿಕೆಯ ಮುಖ್ಯ 
ಘಟನೆಗಳನ್ನು ಪ್ರತ್ಯಕ್ಷದರ್ಶಿಯ ವರದಿಯ ರೀತಿಯಲ್ಲಿ ನಿರೂಪಿಸುತ್ತ ಡ್‌ ಮು ಡಕ ಯ 
ಕೃಷ್ಣ ಕೇನ ಆಳ್ವಿಕೆಗೆ ಸಂಬಂಧಪಟ್ಟಿ ತೆ. ಚರಿತ್ರ ಗ್ರಂಥಗಳಲ್ಲಿ ಘರ. 
ಜು ವಿಚಾರಗಳನ್ನು ಹೇಳುವುದರಿಂದ ಪಕ್‌ ಮೌಲ್ಯವುಳ್ಳದ್ದಾ ಗಿದೆ; ಚರಿತ್ರೆಯ ' 


ನಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಯೋಗ್ಯವಾಗಿದೆ. ಹೀಗಿದ್ದ ಕ್ಕೊ ವಿಶಿಷ್ಟ ನ್‌ | 


ಸಿ 


ಗದೃಶೈೈಲಿಯ ಈ ಕೃತಿಯಲ್ಲಿ ಸಾಹಿತ್ಯ ್ಯಗುಣಲೇಪವೂ ಸಹ್ಫೆ ದಯರಿಗೆ ಗೋ ಚರಿಸದಿ 1 


ಇರದು. ಇಲ್ಲಿಯ ಶಬ್ದಪ್ಪ ಪ್ರಯೋಗಗಳೂ ಗಮನಾರ್ಹ, 


